ನೆಲ್ಸನ್‌ ಮಂಡೇಲಾ 


ರಂಜಾನ್‌ ದರ್ಗಾ 


AAA 
ಲೋಹಿಯಾ ಪ್ರಕಾಶನ 


ಬಳ್ಳಾರಿ 
೪ 


NELSON MANDELA 

by Ramjan Darga 

Chief Administrative Officer 

Sarvajna Group of Educational Institutions 
High Court Ring Road, GULBARGA -585102 


Residential Address: Ramjan Darga 
Siddharoodha Colony, Madihal 
Dharwad -580006 

Mobile: 9242470384 

E-mail: r amjandarga@gmail.com 


Published by 

LOHIYA PRAKASHANA 
‘Kshitija’, Kappagallu Road 
Gandhinagar, Bellary - 583 103 
Tel: 08392-257412 


ISBN: 978-81-87731-56-6 


First Edition : 1990 
Revised and Enlarged Edition : 2015 


Copy right : Tahera Ramjan 
Pages: 120 

Price Rs. 60 

Cover Design : Sudhakara Darbe 
Book Layout : Sathyakumari 
ಸ್ಥಾನ ರ ಅಂಟದ 


www.svanprinters.com 
080-26742233 


ಕಮ್ಯೂನಿಸ್ಟ್‌ ಸಿದ್ದಾಂತದ ದರ್ಶನ ಮಾಡಿಸಿದ ಮತ್ತು 
ಬಾಬಾಸಾಹೇಬ ಅಂಬೇಡ್ಕರರ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟ 
ಸಂಗೀತ ತಜ್ಞ ದಿವಂಗತ ಕಾಮ್ರೇಡ್‌ ನರಸಿಂಗರಾವ ಕುಲಕರ್ಣಿ ಅವರಿಗೆ. 


(ಮಗು ಸಮತಾ ಮತ್ತು ಕಾಮ್ರೇಡ್‌ ಅಪ್ಪಾಸಾಹೇಬ ಯರನಾಳ 


ಖೆ; ಎಲಲ ಹ ತ್‌ — 
ಜೊತೆಯಲ್ಲಿ ನರಸಿಂಗರಾವ ಅವರ ಅಪರೂಪದ ಚಿತ್ರ) 


ಕಪ್ಪಿಲ್ಲ ನನ್ನ ಕೂದಲು 
ಆದರೂ ನಾ ಏಷಿಯಾದವ. 
ನನ್ನ ಕಣು ನೀಲಿ 
ಣ 
ಆದರೂ ನಾ ಆಫ್ರಿಕಾದವ. 
-ನಜೀಂ ಹಿಕ್ಕತ್‌, ತುರ್ಕಿ ಕವಿ 


“During my life time | have dedicated myself to this struggle 
of the African people. 1 have fought against white domination and 
1 have fought against black domination. 1 have cherished the ideal 
of a democratic and free society in which all persons live together 
in harmony and with equal opportunities. It is an ideal which I hope 
to live for and to achieve. But if needs be it is an ideal for which I am 


prepared to die.” 


—Nelson Mandela 


oe 4 
ಡಿಷ್‌ 


ಈ ಪ್ರ 
ಕ್ಮ ೬ 
೩. ಇ 
ಕಾ 

೬ 

3 

_ 


PUD 
0 


111 


ಆ 


ನಿವೇದನೆ 
(ಮೊದಲ ಆವೃತ್ತಿದು) 


ವಸಾಹತುಶಾಹಿ ಆಳ್ವಿಕೆಗೆ ಒಳಗಾದವರ ದುರಂತದ ಆಳವನ್ನು ಮಾರ್ಕ್ಸ್‌, 
ಎಂಗೆಲ್ಸ್‌ ಅಳೆದರು. ರಾಷ್ಟ್ರೀಯ ವಿಮೋಚನಾ ಹೋರಾಟಗಳ ಎತ್ತರವನ್ನು ಲೆನಿನ್‌ 
ಕಂಡುಹಿಡಿದರು. ಮನುಷ್ಯನ ಒಳಗೆ ಅಡಗಿಕೊಂಡಿರುವ ನೋವಿನ ಬಗ್ಗೆ ಆಂದಪೊವ್‌ 
ಪಿಸುಗುಟ್ಟಿದ್ದರು. ನಿರ್ಮಲ ಬದುಕಿಗಾಗಿ ತಮ್ಮ ಮಲವನ್ನು ತಾವೇ ಹೊರಬೇಕು, 
ಇಲ್ಲಿದಿದ್ದರೆ ದುರ್ಗಂಧ ತಡೆಯಲಿಕ್ಕಾಗದು ಎಂದು ಗೊರ್ಬಚೆವ್‌ ಎಚ್ಚರಿಸಿದರು. 


ಈ ಎಲ್ಲವನ್ನೂ ಮನದಲ್ಲಿಟ್ಟುಕೊಂಡು ನೋವು ಮತ್ತು ಭರವಸೆಗಳಿಂದ ಕೂಡಿದ 
ದಕ್ಷಿಣ ಆಫ್ರಿಕಾದ ನಾಯಕ ನೆಲ್ಸನ್‌ ಮಂಡೇಲಾರ ಜೀವನಚರಿತ್ರೆ ಬರೆಯಲು 
ಪ್ರಯತ್ನಿಸಿದ್ದೇನೆ. 

ಅನೇಕರು ದ೦ತಕಥೆಯಾಗಿ ಹೋದರು. ಆದರೆ ದಕ್ಷಿಣ ಆಫ್ರಿಕಾದ ಕುಪ್ರಸಿದ್ಧ 
ಜೈಲುಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ದಿನಗಳನ್ನು ಕಳೆದು ದಂತ ಕಥೆಯಾದ 
ನೆಲ್ಸನ್‌ ಮಂಡೇಲಾ ಇದೀಗ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಅವರು ಕಾಣಿಸಿ 
ಕೊಂಡಾಗ ಅನೇಕರಿಗೆ ಆಶ್ಚರ್ಯವಾಯಿತು. ಅತೀವ ಆನಂದವಾಯಿತು. ಎಲ್ಲೆಡೆ 
ಅಂತಃಕರಣದ ಹೊಳೆ ಹರಿಯಿತು. ದಂತ ಕಥೆಯೊಂದು ಮಾನವ ಮಹಾಕಾವ್ಯವಾಗಿ 
ನಮ್ಮ ಮುಂದೆ ನಿಂತ ಅನುಭವವಾಯಿತು. 


ಅಷ್ಟೊಂದು ದಿನಗಳ ಸೆರೆವಾಸದಲ್ಲಿ ಅವರು ಹುಚ್ಚರಾಗಲಿಲ್ಲ. ನಿರಾಶಾಭಾವ 
ತಾಳಲಿಲ್ಲ. ಹೊರತಾಗಿ ಅವರ ಚೈತನ್ಯ ವಿಶ್ವವ್ಯಾಪಿಯಾಗಿ ಬೆಳೆಯತೊಡಗಿತು. 
ಜೈಲುಗೋಡೆಗಳ ಮಧ್ಯೆ ಅನುಭವ ಮತ್ತು ಕನಸುಗಳನ್ನು ಹಾಸು ಹೊಕ್ಕಾಗಿಸಿ 
ವರ್ತಮಾನವನ್ನು ನೇಯುವಲ್ಲಿ ಅವರು ತಲ್ಲೀನರಾಗಿದ್ದರು. ಕರಿಯರ ಹೋರಾಟಗಳ 
ಸೂತ್ರಧಾರರಾಗೇ ಉಳಿದಿದ್ದರು. 


ರಾಜಮನೆತನದಲ್ಲಿ ಹುಟ್ಟಿ ಕರಿಯರ ಕಣ್ಣಲ್ಲಿ ಮೇಲಾದ, ಕರಿಯರಾಗಿ ಹುಟ್ಟಿದ್ದರಿಂದ 
ಬಿಳಿಯರ ಕಣ್ಣಲ್ಲಿ ಕೀಳಾದ ನೆಲ್ಲನ್‌ Be: ಇವೆರಡನ್ನೂ ಗಣನೆಗೆ ತೆಗೆದುಕೊಳ್ಳದೆ 
ತಮ್ಮೊಳಗಿನ ಮನುಷ್ಯನನ್ನು ಹುಡುಕಿಕೊಂಡು ಹೋದರು. ನಿರಂತರ ಹುಡುಕುವಿಕೆ 
ಯಿಂದಾಗಿ ಜನಸಾಗರದಲ್ಲಿ ತಮ್ಮನ್ನು ಕಂಡುಕೊಂಡರು. ಅವಿಶ್ರಾಂತ ಹೋರಾಟಗಾರ 
ರಾದರು. ಕಪ್ಪು ಪ್ರಜ್ಞೆಯಿಂದ ಶ್‌ ಪ್ರಜ್ಞೆಯವರೆಗೆ ಮುಂದುವರಿದರು. ಅವರು 
ಹೀಗೆ ದೂರ ಬಹು ದುರ ಸಮಸ್ತ ಜನ ಕೋಟಿ ಇರುವಲ್ಲಿಗೆ ಹೋಗುವಾಗ 
ರಾಬ್ದೆನ್‌ ದ್ವೀಪದ ಭೀಕರ ಗೋಡೆಗಳು, ಅಟ್ಲಾಂಟಿಕ್‌ ಸಾಗರದ ತೆರೆಗಳು, ಬಿಳಿಯರ 
ಬಂದೂಕುಗಳು ಅವರನ್ನು ತಡೆಯುವ ಶಕ್ತಿ ಹೊಂದಿರಲಿಲ್ಲ. ಅವರು ಎಲ್ಲರ ಬಳಿಗೆ 
ಹೋದರು. ಎಲ್ಲರ ಹೃದಯಗಳನ್ನು ತಟ್ಟಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತಿರುವುದು 
ಕರಿಯರ ಮತ್ತು ಬಿಳಿಯರ ಮಧ್ಯದ ಹೋರಾಟವಲ್ಲ; ಮಾನವ ಪ್ರೀತಿ ಮತ್ತು 
ದ್ವೇಷದ ಹೋರಾಟವೆಂದು ತಿಳಿ ಹೇಳಿದರು. 


ದಕ್ಷಿಣ ಆಫ್ರಿಕಾದ ಮುನ್ನೂರು ವರ್ಷಗಳ ಹೋರಾಟಗಳು ಮತ್ತು ಜನರ 
ಆಶಯಗಳು ನೆಲ್ಸನ್‌ ಮಂಡೇಲಾ ಅವರನ್ನು ಸೃಷ್ಟಿಸಿವೆ. ಅವರು ದಕ್ಷಿಣ ಆಫ್ರಿಕಾದ 
ಜನತೆಯ ಮಹಾನ್‌ ಪುತ್ರರಾಗಿದ್ದಾರೆ. 


ಅವರು ಕಾಳಗಕ್ಕೆ ಎಂದೂ ಹಿ೦ಜರಿಯಲಿಲ್ಲ. ಆದರೆ ಸದಾ ಶಾಂತಿ ಬಯಸಿದರು. 
ಅವರು ಸಾವಿಗೆ ಎಂದೂ ಅಂಜಲಿಲ್ಲ. ಆದರೆ ಬದುಕಿನ ಮಹತ್ವವನ್ನು ಅರಿತರು. 
ಅವರು ಮನುಷ್ಯರ ಮಧ್ಯೆ ಇರುವ ಗೋಡೆಗಳನ್ನು ಒಡೆಯತೊಡಗಿದರು. 


“ಮನುಷ್ಯ ಜಾತಿ ತಾನೊಂದೆ ವಲಂ' ಎಂದು ಆದಿಕವಿ ಪಂಪ ಸಾವಿರ 
ವಷರಗಳಷ್ಟು ಹಿಂದೆಯೆ ಹೇಳಿದ್ದಾನೆ. ನಮ್ಮಲ್ಲಿನ "ಸನಾತನ ವರ್ಣಭೇದ' ನೀತಿಯನ್ನು 
ತಿರಸ್ಕರಿಸಿದ್ದಾನೆ. ಕನ್ನಡ ಸಾಹಿತ್ಯದಲ್ಲಿ ಸವಣಿನೀಯರ ಅಹಂ ಅನ್ನು ತಿರಸ್ಕರಿಸುವ 
ಪರಚಯ ಇದೆ. ಇಂದು 'ದಲಿತ ಸಂಘರ್ಷ ಸಮಿತಿ, ಸಮುದಾಯ ಮತ್ತು 
ಬಂಡಾಯ ಮುಂತಾದ ಸಂಘಟನೆಗಳು ಈ ಪರಂಪರೆಯನ್ನು ಮುಂದುವರಿಸಿಕೊಂಡು 
ಹೋಗುತ್ತಿವೆ. ಇಂಥ ಸಂಘಟನೆಗಳ ಚಳವಳಿಯಿಂದಾಗಿ ಕನ್ನಡನಾಡಿನಲ್ಲಿ ದಕ್ಷಿಣ 
ಆಫ್ರಿಕಾದ ಬದುಕಿನ ಬಗ್ಗೆ ಕುಡ ವಿಶೇಷ ಕಾಳಜಿ ಉಂಟಾಗಿದೆ. 


ದಕ್ಷಿಣ ಆಫ್ರಿಕಾದ ಸರ್ಕಾರದ ಕಪ್ಪು ಯುವ ಕವಿ ಬೆ೦ಜಾಮಿನ್‌ ಮೊಲಾಯಿಸ್‌ 
ನನ್ನು ಗಲ್ಲಿಗೇರಿಸಿತು. ನಂತರ ಆ ಕವಿ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯವಾಗಿ ಹರಿದ. 
ಮೊಲಾಯಿಸ್‌ ಕುರಿತು ಕನ್ನಡದಲ್ಲಿ ನೂರಾರು ಕವನಗಳ ಸೃಷ್ಟಿಯಾಯಿತು. ದಕ್ಷಿಣ 


Vili 


ಆಫ್ರಿಕಾದ ಮೊದಲು ಮಾಡಿ ಜಗತ್ತಿನ ಯಾವ ಭಾಷೆಯಲ್ಲೂ ಮೊಲಾಯಿಸ್‌ ಕುರಿತು 
ಇಷ್ಟೊಂದು ಕವನಗಳ ಸೃಷ್ಟಿಯಾಗಿಲ್ಲ. ಇವೆಲ್ಲಾ ಶ್ರೇಷ್ಠ ಕವನಗಳಾಗಿರಲಿಕ್ಕಿಲ್ಲ. ಆದರೆ 
ಬದುಕಿನಲ್ಲಿ ಶ್ರೇಷ್ಠತೆಯನ್ನು ಬಯಸುವ ಆ ಕವನಗಳ ಹಿಂದೆ ಮಾನವೀಯತೆ 
ತುಡಿಯುವ ಮನಗಳಿವೆ ಎಂಬುದು ಬಹುಮುಖ್ಯ. ಸಾಹಿತ್ಯದಲ್ಲಿ ಶ್ರೇಷ್ಠತೆ ಇಲ್ಲದೆ 


ಮಾನವೀಯತೆ ಇರಲು ಸಾಧ್ಯ. ಆದರೆ ಮಾನವೀಯತೆ ಇಲ್ಲದೆ ಶ್ರೇಷ್ಠತೆ ಬರಲು 
ಸಾಧ್ಯವೇ ಇಲ್ಲ. 


ನೆಲ್ಸನ್‌ ಮಂಡೇಲಾ ಈ ಕಾಲಘಟ್ಟದ ಮಾನವೀಯತೆಯ ಬಹುಮುಖ್ಯ 
ಕೊಂಡಿಯಾಗಿದ್ದಾರೆ. ಅಂತೆಯೇ ನಾವೆಲ್ಲ ಸಂದಿಸಿದ್ದೇವೆ. ಅವರು ಹೋರಾಟಗಳ 
ಮೂಲಕ ಸದಾ ಮಾನವೀತೆಯನ್ನೇ ಸೃಷ್ಟಿಸಿದ್ದಾರೆ. ಅಂತೆಯೇ ನಮ್ಮ ಪು.ವ್ಯಾ.ಶ್ರೀ. 
ಮಂಡೇಲಾ ಅವರನ್ನು "ಜೀವಂತ ಸ್ಟಾರ್ಟಕಸ್‌' ಎಂದು ಹೇಳಿದ್ದಾರೆ. ಬರಗೂರು 
ರಾಮಚಂದ್ರಪ್ಪ ಅವರು "ಮಾನವ ಮಹಾಕಾವ್ಯ' ಎಂದು ಕರೆದಿದ್ದಾರೆ. 


ಮಂಡೇಲಾ ಬಿಡುಗಡೆ ನಂತರ ಹತ್ತು ತಿಂಗಳ ಅವಧಿಯಲ್ಲಿ ಅನೇಕ ಘಟನೆಗಳು 
ಜರುಗಿವೆ. ಜರುಗುತ್ತಲೇ ಇವೆ. ಪಾಸ್‌ ಕಾಯ್ದೆಯ ಕ್ರೌರ್ಯದಿಂದ ಕರಿಯರು 
ಪಾಲಾಗಿದ್ದಾರೆ. ಆದರೆ ಇನ್ನೂ ಅನೇಕ ಸುಧಾರಣೆಗಳು ಆಗಬೇಕಿವೆ. ಬಿಳಿಯರ 
ಮಾಲೀಕತ್ವದಲ್ಲಿ ಶೇ. ೮೩ರಷ್ಟು ಇರುವ ಭೂಮಿಯ ಹಂಚುವಿಕೆ, ಚಿನ್ನ ವಜ್ರ 
ಮುಂತಾದ ಸಂಪನ್ಮೂಲಗಳಿಗೆ ಸಂಬಂಧಿಸಿದ ಗಣಿ ಹಾಗೂ ಉದ್ದಿಮೆಗಳ ರಾಷ್ಟ್ರೀಕರಣ 
ಗಳೊಂದಿಗೆ ಬಿಳಿಯ ಅಲ್ಪ ಸಂಖ್ಯಾತರ ಆಳ್ವಿಕೆ ಕೊನೆಗೊಳ್ಳಬೇಕಿದೆ. 


ಮಂಡೇಲಾ ಅವರು ಬಿಳಿಯರಿಗೆ ವಿರೋಧವಾಗಿಲ್ಲ. ಆದರೆ ಬಿಳಿಯ ರಾಜಸತ್ತೆಯ 
ಎರುದ್ಧವಾಗಿದ್ದಾರೆ. ಅಧಿಕಾರ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಎಲ್ಲರಿಗೂ ಸಮಾನ 
ವಾದ ಪಾಲು ದೊರೆಯಬೇಕೆಂಬುದೇ ಅವರ ವಾದವಾಗಿದೆ. ದಕ್ಷಿಣ ಆಫ್ರಿಕಾದ 
ಶಾಂತಿಯುತ ಭವಿಷ್ಯಕ್ಕೆ ಮಂಡೇಲಾ ಅವರ ವಿಚಾರಗಳು ಮಾತ್ರ ಸಹಾಯಕವಾಗಿವೆ 
ಎಂಬುದನ್ನು ಕರಿಯರು ಮತ್ತು ಬಿಳಿಯರು ಒಟ್ಟಾಗಿ ಒಪ್ಪಿಕೊಳ್ಳಲೇಬೇಕಾಗಿದೆ. 


ಕಳೆದ ೫ ವರ್ಷಗಳಲ್ಲಿ ತೀವ್ರಗೊಂಡ ಕರಿಯರ ಹೋರಾಟ, ವಿಶ್ವದ ರಾಷ್ಟ್ರಗಳು 
ದಕ್ಷಿಣ ಆಫ್ರಿಕಾದ ಮೇಲೆ ಹೇರಿದ ಅರ್ಥಿಕ ದಿಗ್ಬಂಧನ ಹಾಗೂ ಅಪಾರ್ಥೈಡ್‌ 
ವ್ಯವಸ್ಥೆಗೆ ಭೂಗೋಳದ ಮೂಲೆ ಮೂಲೆಗಳಿಂದ ಬಂದ ವಿರೋಧದಿಂದಾಗಿ ಇಂದು 
ದಕ್ಷಿಣ ಆಫ್ರಿಕಾದಲ್ಲಿ ಒಳ್ಳೆಯ ಭವಿಷ್ಯದ ಮುನ್ಸೂಚನೆಗಳು ಕಾಣುತ್ತಿವೆ. ಕಳೆದ ನಾಲ್ಕು 
ವರ್ಷಗಳ ಅವಧಿಯಲ್ಲಿ ಆರ್ಥಿಕ ದಿಗ್ಗಂಧನದಿಂದಾಗಿ ದಕ್ಷಿಣ ಆಫ್ರಿಕಾಕ್ಕೆ ೪೦ ಬಿಲಿಯ 


ರ್ಯಾಂಡ್‌ಗಳಷ್ಟು ನಷ್ಟ ಸ೦ಭವಿಸಿದೆ. ರ್ಯಾಂಡ್‌ನ ಅಪಮೌಲ್ಯವಾಗಿದೆ. ಷೇರುಗಳ ಬೆಲೆಗಳು 
ಇಳಿದಿವೆ. ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿದೆ. ಅಪಾರ್ಥೈಡ್‌ ನೀತಿಯನ್ನು ಕೈಬಿಡದೆ ಇದನ್ನೆಲ್ಲ 
ಸರಿ ಮಾಡಲಿಕ್ಕಾಗದು ಎಂಬುದು ಸರ್ಕಾರಕ್ಕೆ ಅರಿವಾಗಿದೆ. 


ಎ.ಎನ್‌.ಸಿ. "ಒಬ್ಬನಿಗೆ ಒಂದು ಮತ' ಎ೦ಬ ವಾದ ಮುಂದಿಟ್ಟಿದೆ. ಕರಿಯರಿಗೆ 
ಇಲ್ಲಿಯವರೆಗೂ ಮತ ಚಲಾಯಿಸುವ ಹಕ್ಕಿಲ್ಲ. ಪ್ರಮುಖ ನೀತಿ-ನಿರ್ಧಾರ ಕೈಗೊಳ್ಳುವಾಗ 
ಬಿಳಿಯರಿಗೆ ವೀಟೊ ಚಲಾಯಿಸುವ ಅಧಿಕಾರ ಇರಬೇಕೆಂದು ದಕ್ಷಿಣ ಆಫ್ರಿಕಾದ 
ಅಧ್ಯಕ್ಷ ಎಫ್‌.ಡಬ್ಲ್ಯೂಡಿ. ಕ್ಷರ್ಕ್‌ ವಾದಿಸುತ್ತಿದ್ದಾರೆ. 


ಅಪಾರ್ಥೈಡ್‌ ಎಂಬುದು ಮಾನವ ಘನತೆಗೆ ಎರುದ್ಧವಾಗಿರುವ ಅಪರಾಧ, 
ಅದರಿಂದಾಗಿ ಅಂತರ ರಾಷ್ಟೀಯ ಶಾಂತಿ ಮತ್ತು ಭದತೆಗೆ ಬೆದರಿಕೆಯುಂಟಾಗಿದೆ. 
ಅಪಾರ್ಥೈಡ್‌ ವ್ಯವಸ್ಥೆ ಸಂಪೂರ್ಣ ನಾಶವಾಗುವವರೆಗೆ ದಕ್ಷಿಣ ಆಫ್ರಿಕಾದ ಮೇಲಿನ 
ಆರ್ಥಿಕ ದಿಗ್ಗಂದನ ಮುಂದುವರಿಸಬೇಕು ಎಂದು ವಿಶ್ವಸಂಸ್ಥೆ ತನ್ನ ಸದಸ್ಯ ರಾಷ್ಟ್ರಗಳಿಗೆ 
೧೯೯೦ನೇ ಡಿಸೆಂಬರ್‌ ೨೦ರಂದು ಮತ್ತೆ ಕರೆ ನೀಡಿದೆ. 


ಬಲಪಂಥೀಯ ಬಿಳಿಯರು ಜುಲು ಕರಿಯರನ್ನು ಎತ್ತಿಕಟ್ಟಿ ಆಫ್ರಿಕನ್‌ ನ್ಯಾಷನಲ್‌ 
ಕಾಂಗ್ರೆಸ್‌ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವುದು ಸಾಮಾನ್ಯವಾಗಿದೆ. 
ಇದಕ್ಕೆ ಸರ್ಕಾರದ ಪರೋಕ್ಷ ಬೆಂಬಲವಿದೆ. ಇಂಥ ಪ್ರಸಂಗದಲ್ಲಿ ಜಗತ್ತಿನ ಪ್ರಜ್ಞಾವ೦ತರೆಲ್ಲ 
ಬಲಪಂಥೀಯ ಬಿಳಿಯರ ಕುತಂತ್ರಗಳನ್ನು ವಿರೋಧಿಸುತ್ತ ಕರಿಯರ, ಮಾನವತಾವಾದಿ 
ಬಿಳಿಯರ, ಮಿಶ್ರ ವರ್ಣೀಯರ ಮತ್ತು ಅಲ್ಲಿನ ಭಾರತೀಯರ ಭಾವೈಕ್ಕವನ್ನು ಬೆಂಬಲಿಸು 
ವುದು ಅವಶ್ಯವಾಗಿದೆ. 


ಹೊಸ ಸಂವಿಧಾನ ರಚನೆಗೆ ಪೂರ್ವಭಾವಿಯಾಗಿ ಸರ್ವಪಕ್ಷಗಳ ಸಮಾವೇಶ 
ನಡೆಯಬೇಕು ಎಂದು ಮಂಡೇಲಾ ಅವರು ಜೊಹಾನ್ಸ್‌ ಬರ್ಗ್‌ನಲ್ಲಿ ೧೯೯೧ರಲ್ಲಿ 
ಜನವರಿ ೧೦ರಂದು ವ್ಯಕ್ತಪಡಿಸಿದ ಅಭಿಪ್ರಾಯಕ್ಕೆ ವಿಶ್ವಾದ್ಯಂತ ಬೆ೦ಬಲ ದೊರೆಯ 
ಬೇಕಿದೆ. 


ಈ ಪುಸ್ತಕವನ್ನು ಪ್ರಕಟಿಸುತ್ತಿರುವ ಬೆ೦ಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ 
ನಿರ್ದೇಶಕರಾದ ಸಿ. ವೀರಣ್ಣ ಅವರಿಗೆ ಕೃತಜ್ಞನಾಗಿದ್ದೇನೆ. 


ಕೃತಜ್ಞ 

ಈ ಪುಸ್ತಕವನ್ನು ಬಿ.ಎಸ್‌ಸಿ. -೧ಕ್ಕೆ ಪಟ್ಯವಾಗಿ ಸ್ವೀಕರಿಸಿದ ಕರ್ನಾಟಕ 
ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮತ್ತು ಪದವಿ ಮಟ್ಟದ ಕನ್ನಡ ಅಭ್ಯಾಸ ಮಂಡಳಿ 
ಅಧ್ಯಕ್ಷ ಬುದ್ಧಣ್ಣ ಹಿ೦ಗಮಿರೆ ಅವರಿಗೆ ಕೃತಜ್ಞನಾಗಿದ್ದೇನೆ. 


ಈ ಪುಸ್ತಕ ಬರೆಯಲು ಸ್ಫೂರ್ತಿ ನೀಡಿದ ದಲಿತ, ಬಂಡಾಯ ಮತ್ತು ಎಲ್ಲ 
ಎಡಪ೦ಥೀಯ ಗೆಳೆಯರಿಗೆ, ಪುಸ್ತಕ ಬರೆಯಲು ಒತ್ತಾಯಿಸಿದ ಬಿ. ಗಂಗಾಧರ 
ಮೂರ್ತಿ ಅವರಿಗೆ, ಈ ಪುಸ್ತಕದ ಬಗ್ಗೆ ಅತೀವ ಆಸಕ್ತಿ ತೋರಿದ ಡಾ. ಸಿ. ವೀರಣ್ಣ 
ಮತ್ತು ಡಾ. ಎಂ.ಎಂ. ಕಲಬುರ್ಗಿ ಅವರಿಗೆ, ಆಸಕ್ತಿ ವಹಿಸಿ ಮರುಮುದ್ರಣ ಮಾಡಿದ 
ಪ್ರಸಾರಾಂಗದ ಎಂ. ಪುಟ್ಟಸ್ವಾಮಿ ಮತ್ತು ಅಂದನೂರು ಶೋಭ ಅವರಿಗೆ, ಈ 
ಪುಸ್ತಕಕ್ಕಾಗಿ ದುಡಿದ ಪ್ರಸಾರಾಂಗದ ಬಂಧುಗಳಿಗೆ, ಅನೇಕ ಕಷ್ಟ-ನಷ್ಟಗಳ ಮಧ್ಯೆ 
ಕೂಡ ಮಾನವ ಘನತೆ, ಶಾಂತಿ ಮತ್ತು ಜೀವನ ಸಮೃದ್ಧಿಗಾಗಿ ಹಂಬಲಿಸುವ 
ಚಿ೦ತಕ ಮಹಾನ್‌ ಚೇತನ ನರಸಿ೦ಗರಾವ್‌ ಕುಲಕರ್ಣಿ ಅವರಿಗೆ ನನ್ನ ಕೃತಜ್ಞತೆಗಳು 
ಸಲ್ಲುತ್ತವೆ 


-ರಂಜಾನ್‌ ದರ್ಗಾ 


ಡಚ್‌ ಬಿಳಿಯರ ಆಫ್ರಿಕಾನ್‌ ಭಾಷೆಯನ್ನು ಶಿಕ್ಷಣದ ಮಾಧ್ಯಮವಾಗಿ 
ಮಾಡುವುದನ್ನು ವಿರೋಧಿಸಿ ದಕ್ಷಿಣ ಆಫ್ರಿಕಾದ ಸೊವೆಟೊ 
ಪ್ರದೇಶದಲ್ಲಿ ೧೯೭೬ ನೇ ಜೂನ್‌ ೧೬ ರಂದು ಕಪ್ಪು ವಿದ್ಯಾರ್ಥಿಗಳು 
ಪ್ರತಿಭಟಿಸಿದಾಗ ಅವರ ಮೇಲೆ ಬಿಳಿಯರ ಸರ್ಕಾರ ಗುಂಡು ಹಾರಿಸಿತು. 
ಕರಿಯರು ದೇಶಾದ್ಯಂತ ಘರ್ಷಣೆಗೆ ಇಳಿದರು. ಹತ್ತಾರು ಸಹಸ್ರ 
ಮಕ್ಕಳು ಶಾಲೆಗಳನ್ನು ಬಹಿಷ್ಕರಿಸಿ ಬೀದಿಗಿಳಿದರು. 

೧೬ ತಿಂಗಳ ಅವಧಿಯಲ್ಲಿ ನಡೆದ ಘರ್ಷಣೆಗಳಲ್ಲಿ ಸಾವಿರದಷ್ಟು 
ಕರಿಯರು ಸತ್ತು ೪೦೦೦ ಮಂದಿ ಗಾಯಗೊಂಡರು. 
ಸಹಸ್ರಾರು ಕರಿಯರನ್ನು ಜೈಲಿಗೆ ಅಟ್ಟಲಾಯಿತು. ಬ೦ಧನದಲ್ಲಿದ್ದ 
ಹಲವರು ಜೈಲಿನಲ್ಲಿ ಕೊಟ್ಟ ಹಿಂಸೆಯಿಂದ ಸತ್ತರು. 


ವಿಸ್ತ; ತ ಕೃತಿಯ ನಿವೇದನೆ 


ಸಹೃದಯರೇ, 


೧೯೯೦ರ ಫೆಬ್ರುವರಿ ೧೧ ರಂದು ನೆಲ್ಸನ್‌ ಮಂಡೇಲಾರ ಬಿಡುಗಡೆಯಾಯಿತು. 
ನೆಲ್ಸನ್‌ ಮಂಡೇಲಾ ಜೀವನ ಚರಿತ್ರೆ ಕುರಿತ ಈ ಪುಸ್ತಕವನ್ನು ಮೊದಲಿಗೆ 
ಬಿ. ಗಂಗಾಧರಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಗೌರಿಬಿದನೂರು ದಲಿತ 
ಸಂಘರ್ಷ ಸಮಿತಿ ಅದೇ ವರ್ಷ ಮಾರ್ಚ್‌ ೧೧ ರಂದು ಬಿಡುಗಡೆಗೊಳಿಸಿತು. 
ಮಂಡೇಲಾ ಜೀವನಕ್ಕೆ ಸಂಬಂಧಿಸಿದಂತೆ ಭಾರತೀಯ ಭಾಷೆಗಳಲ್ಲೇ ಮೊದಲಿಗೆ 
ಪ್ರಕಟವಾದ ಪುಸ್ತಕವಿದು ಎಂಬುದು ಕೋಲ್ಕತ್ತಾ ಕೇಂದ್ರ ಗಂಥಾಲಯದಲ್ಲಿ ಸೇವೆ 
ಸಲ್ಲಿಸುತ್ತಿದ್ದ ದಿವಂಗತ ಕುಮಾರಪ್ಪ ಅವರಿಂದ ತಿಳಿದು ಬಂತು. 

ನಾನು ಸುಮಾರು ೨೮ ವರ್ಷಗಳ ಹಿಂದೆ ಸುಧಾ ವಾರಪತ್ರಿಕೆಯಲ್ಲಿ ದಕ್ಷಿಣ 
ಆಫ್ರಿಕಾದ ಕರಿಯರ ಹೋರಾಟದ ಕುರಿತು ಮುಖಪುಟ ಲೇಖನ ಬರೆದೆ. ಆ 
ಲೇಖನದ ಪುಟ ವಿನ್ಯಾಸ ಮತ್ತು ಹೋರಾಟಕ್ಕೆ ಸಂಬಂಧಿಸಿದ ವರ್ಣಚಿತ್ರಗಳು 
ಇನ್ನೂ ಕಣ್ಣಿಗೆ ಕಟ್ಟಿದಂತಿವೆ. ಆ ಲೇಖನ ಇತಿಹಾಸವನ್ನೇ ಸೃಷ್ಟಿಸಿತು. ಕಮ್ಯೂನಿಸ್ಟ್‌ 
ಪಕ್ಷಗಳ ಸಂಗಾತಿಗಳು, ದಲಿತ, ಬಂಡಾಯ ಮತ್ತು ಸಮುದಾಯದ ಗೆಳೆಯರು 
ಮತ್ತು ಇತರೆ ಉದಾರವಾದಿಗಳು ತೋರಿಸಿದ ಸಕಾರಾತ್ಮಕ ಪ್ರತಿಕ್ರಿಯೆ ನನಗೆ ಹೆಚ್ಚಿನ 


ಸ್ಪೂರ್ತಿ ನೀಡಿತು. 


ದಲಿತ ಮಿತ್ರರಿಗೆ ಅಂತರರಾಷ್ಟ್ರೀಯ ಕಪ್ಪು ನಾಯಕನ ಪರಿಚಯ ಮಾಡಿಕೊಡುವ 
ತೀವ್ರತೆಯಿಂದ ಹೆಚ್ಚಿನ ವಿಷಯ ಸಂಗ್ರಹಣೆಗೆ ತೊಡಗಿದೆ. ಆ ಕಾಲದಲ್ಲಿ ಆಫ್ರಿಕನ್‌ 
ನ್ಯಾಷನಲ್‌ ಕಾಂಗ್ರೆಸ್‌ನ ಮುಖವಾಣಿಯಾಗಿದ್ದ ಸೆಚೆಬಾ ಮಾಸ ಪತ್ರಿಕೆ ಪೂರ್ವ 
ಜರ್ಮನಿ (ಜಿ.ಡಿ.ಆರ್‌) ದೇಶದಿಂದ ಹೊರಡುತ್ತಿತ್ತು. ಇಂಡೊ ಜಿಡಿಆರ್‌ ಫೆಂಡ್‌ಷಿಪ್‌ 


ಸೊಸೈಟಿ, ಇಂಡೊ ಸೋವಿಯತ್‌ ಕಲ್ಚರಲ್‌ ಸೊಸೈಟಿ, ವರ್ಲ್ಡ್‌ ಪೀಸ್‌ ಕಮಿಟಿ, 


ಭಾರತ ಕಮ್ಯೂನಿಸ್ಟ್‌ ಪಕ್ಷದ ಕಚೇರಿ, ಪ್ರಜಾವಾಣಿ ಗ್ರಂಥಾಲಯ ಮುಂತಾದ ಕಡೆಗಳಲ್ಲಿ 
ನಿರಂತರ ಪ್ರಯತ್ನ ಪಟ್ಟು ವಿಷಯ ಸಂಗ್ರಹಣೆ ಮಾಡತೊಡಗಿದೆ. ಪುವ್ಯಾಶ್ರೀ, ರೀನಾ 
ಫರ್ನಾಂಡಿಸ್‌, ಜಾನ್‌ ದೇವರಾಜ್‌ ಮುಂತಾದ ಗೆಳೆಯರು ತಮಗೆ ಸಿಕ್ಕ ಮಾಹಿತಿಯನ್ನು 
ಒದಗಿಸುತ್ತಲೇ ಇದ್ದರು. ಆ ಕಾಲದಲ್ಲಿ ಫಾತಿಮಾ ಮೀರ್‌ ಅವರು ಬರೆದ ನೆಲ್ಲನ್‌ 
ಮಂಡೇಲಾ ಜೀವನ ಚರಿತ್ರೆ ಮತ್ತು ನೆಲ್ಲನ್‌ ಮಂಡೇಲಾ ಅವರ ಆತ್ಮಚರಿತ್ರೆ 
ಪ್ರಕಟವಾಗಿರಲಿಲ್ಲ. ಹಾಗೂ ಹೀಗೂ ಸಾಕಷ್ಟು ಸಂಗ್ರಹಿಸಿದ ಗ್ರಂಥ ಮತ್ತು ಪತ್ರಿಕೆಗಳಲ್ಲಿನ 
ಮಾಹಿತಿ ಪೂರ್ಣವಾಗಿ ದೊರೆಯುತ್ತಿರಲಿಲ್ಲ. ಇಂದಿನ ಹಾಗೆ ಇ೦ಟರ್‌ ನೆಟ್‌ 
ವ್ಯವಸ್ಥೆಯೂ ಇರಲಿಲ್ಲ. ಸಿಪ್ಪೆ ಹಿಂಡಿ ರಸ ತೆಗೆಯುವಂಥ ಸ್ಥಿತಿ ಇತ್ತು. ಆದರೂ 
ಎದೆಗುಂದದೆ ನಿಖರ ಮಾಹಿತಿ ಸಂಗ್ರಹಿಸುವಲ್ಲಿ ಸಾಕಷ್ಟು ಯಶಸ್ಸನ್ನು ಸಾಧಿಸಿದೆ. 
"ನೆಲ್ಸನ್‌ ಮ೦ಡೇಲಾ' ಮುಗಿಸುವ ವರೆಗೆ ಎಷ್ಟು ದಣಿವಾಗಿತ್ತೆಂದರೆ, ಇನ್ನು ಮುಂದೆ 
ಪುಸ್ತಕ ಬರೆಯಬಾರದು ಎಂದನಿಸಿತ್ತು. ಆದರೆ ಆ ಕಾಲದಲ್ಲಿ ಮಹತ್ವದ್ದನ್ನು ನನ್ನ 
ಓದುಗರಿಗೆ ಒದಗಿಸಿದ ತೃಪ್ತಿ ಮತ್ತೆ ಹೊಸ ಚೈತನ್ಯ ತುಂಬಿತು. 


ಆ ಸ೦ದರ್ಭದಲ್ಲಿ ದಕ್ಷಿಣ ಆಫ್ರಿಕಾ ಹೋರಾಟ ಕುರಿತು ರಾಜ್ಯಾದ್ಯಂತ ಭಾಷಣ 
ಮಾಡಿದೆ. ಶಾಲೆ, ಕಾಲೇಜು, ವಕೀಲರ ಸ೦ಘಗಳು, ಸ೦ಘಟನೆಗಳು ಹೀಗೆ ಎಲ್ಲ 
ಕಡೆ ಭಾಷಣಕ್ಕಾಗಿ ಕರೆ ಬರುತ್ತಿದ್ದವು. ಜಾನ್‌ ದೇವರಾಜ ಅವರು 'ಇಡೀ ಸ್ವಾತಂತ್ರ್ಯ 
ಘೋಷಣೆ'ಯನ್ನು ಕಲಾತ್ಮಕವಾಗಿ ಬರೆದು ಕೊಟ್ಟರು. ಅವುಗಳ ಸಾವಿರಾರು ಪ್ರತಿಗಳನ್ನು 
ಭಾಷಣಕ್ಕೆ ಹೋದಲ್ಲೆಲ್ಲ ಹಂಚುತ್ತಿದ್ದ. ಅದೆಷ್ಟೋ ಸಂಘಟನೆಗಳು ಅವುಗಳ ಮರುಮುದ್ರಣ 
ಮಾಡಿದವು. ವಿಜಯ ಸಾಸನೂರ ಐ.ಪಿ.ಎಸ್‌. ಅವರು ಪೊಲೀಸ್‌ ಮ್ಯಾಗಜಿನ್‌ 
ಸಂಪಾದಕರಾಗಿದ್ದಾಗ ನನ್ನ ಇಡೀ ಪುಸ್ತಕದ ಸಾರಾಂಶವನ್ನು ಪ್ರಕಟಿಸಿದರು. ನೆಲ್ಲನ್‌ 
ಮಂಡೇಲಾ ಮತ್ತು ದಕ್ಷಿಣ ಆಫ್ರಿಕಾ ಹೋರಾಟದ ಬಗ್ಗೆ ಆ ಕಾಲದಲ್ಲಿ ಕರ್ನಾಟಕದಲ್ಲಿ 
ತಿಳಿವಳಿಕೆ ಇದ್ದಷ್ಟು ಬಹುಶಃ ದೇಶದ ಯಾವ ಭಾಗದಲ್ಲೂ ಇದ್ದಂತೆ ಕಾಣಲಿಲ್ಲ. 
ಗಂಗಾಧರಮೂರ್ತಿ ಅವರು ಈ ಪುಸ್ತಕವನ್ನು ಇಂಗ್ಲಿಷ್‌ಗೆ ಅನುವಾದ ಮಾಡ 
ಬಯಸಿದ್ದರು. ನಾನು ನಕ್ಕು ಸುಮ್ಮನಾದೆ. 


ಒಂದು ಘಟನೆಯನ್ನು ದಾಖಲಿಸಲೇ ಬೇಕು. ದಕ್ಷಿಣ ಆಫ್ರಿಕಾದ ಹೋರಾಟ 
ಮತ್ತು ನೆಲ್ಸನ್‌ ಮಂಡೇಲಾರ ಕುರಿತು ತಿಳಿದುಕೊಳ್ಳುವುದಕ್ಕಾಗಿ. ಕೋಲಾರ ಜಿಲ್ಲೆಯ 
ಹಳ್ಳಿಯೊಂದರಲ್ಲಿ ದಲಿತ ಸಂಘರ್ಷ ಸಮಿತಿಯ ಸ್ಥಳೀಯ ನಾಯಕರು ಸಭೆಯೊಂದನ್ನು 
ಏರ್ಪಡಿಸಿದ್ದರು. ಆ ಹಳ್ಳಿಗೆ ಹೋಗುವುದರೊಳಗಾಗಿ ಸಂಜೆಯಾಗಿ ಜಿಟಿ ಜಿಟಿ ಮಳೆ 
ಆರಂಭವಾಗಿತ್ತು ಹಳ್ಳಿಯಿಂದ ದೂರದಲ್ಲಿದ್ದ ಹಾಳು ದೇಗುಲವೊಂದರಲ್ಲಿ ಆ ಸಭೆಯನ್ನು 


ಏರ್ಪಡಿಸಲಾಗಿತ್ತು. ನನ್ನನ್ನು ಅಲ್ಲಿಗೆ ಕರೆದೊಯ್ದರು. ಸಣ್ಣ ಹಳ್ಳವೊ೦ದನ್ನು ದಾಟುತ್ತ, 
ಕೆಸರುಗಾಲಿನಲ್ಲೇ ನಡೆಯುತ್ತ ಆ ಸ್ಥಳ ತಲುಪಿದಾಗ ಆಶ್ಚರ್ಯವೆನಿಸಿತು. ಅಲ್ಲಿ ಒಬ್ಬರು 
ಮಾತ್ರ ಹೊರಗೆ ನಿಂತಿದ್ದರು. ಒಳಗೆಲ್ಲ ಕತ್ತಲೆ. ನಮ್ಮನ್ನು ಒಳಗೆ ಕರೆದುಕೊಂಡು 
ಹೋದರು. ಏನೂ ಕಾಣದಷ್ಟು ಕತ್ತಲೆ ಆವರಿಸಿತ್ತು ಜನ ಇದ್ದಾರೆ. ಒಂದೇ ಮೋಂಬತ್ತಿ 
ಇರುವ ಕಾರಣ ನೀವು ಬರುವ ವರೆಗೆ ಹಚ್ಚಲಿಲ್ಲ ಎನ್ನುತ್ತ ಮೋಂಬತ್ತಿ ಹಚ್ಚಿದರು. 
ಒಳಗೆ ನೂರಾರು ಮಂದಿ ಮಂಡೇಲಾ ಬಗ್ಗೆ ತಿಳಿದುಕೊಳ್ಳಲು ತದೇಕ ಚಿತ್ತದಿ೦ದ 
ಕುಳಿತಿದ್ದರು. ಜೀವನ ಸಾರ್ಥಕ ಎನಿಸಿತು. 


೨೫ ವರ್ಷಗಳ ನಂತರ ಈಗ ಮತ್ತೆ 'ನೆಲ್ಸನ್‌ ಮಂಡೇಲಾ' ಓದಿದೆ. ಇಷ್ಟೆಲ್ಲಾ 
ಬರೆದಿರುವೆನೆ ಎಂಬ ಆಶ್ಚರ್ಯವಾಯಿತು. ಒಂದು ತೆರನಾದ ಕೃತಾರ್ಥ ಭಾವ 
ಬ೦ದಿತು. ಇದು ಆತ್ಮರತಿಯಲ್ಲ. ಮಾನವೀಯತೆಯ ಸೇವೆ ಮಾಡಿದ ಭಾವ ಅಷ್ಟೆ 


ಇಂದು ಈ ಪುಸ್ತಕ ಹಿಂದೆಂದಿಗಿಂತಲೂ ಹೆಚ್ಚು ಅವಶ್ಯವಾಗಿದೆ ಎಂದು 
ಅನಿಸುತ್ತಿದೆ. ಭಾರತದಲ್ಲಿ ಹಿಡಿತ ಸಾಧಿಸುತ್ತಿರುವ ಧಾರ್ಮಿಕ ಫ್ಯಾಸಿಜ೦ ಅನ್ನು ಹೇಗೆ 
ತಡೆಗಟ್ಟಬೇಕು? ಉಗ್ರಗಾಮಿಗಳನ್ನು ಮತ್ತು ಕೋಮುವಾದಿಗಳನ್ನು ಹೇಗೆ ಹತೋಟಿಗೆ 
ತರಬೇಕು? ಸಾಮ್ರಾಜ್ಯಶಾಹಿಗಳನ್ನು ಹೇಗೆ ನಿಯಂತ್ರಿಸಬೇಕು? ಬಂಡವಾಳಶಾಹಿ 
ವ್ಯವಸ್ಥೆಯನ್ನು ಕೊಣೆಗಾಣಿಸಲು ಈ ದೇಶದ ದಲಿತರು, ಹಿಂದುಳಿದವರು, 
ಅಲ್ಪಸಂಖ್ಯಾತರು, ಸಮಾಜವಾದಿಗಳು, ಕಮ್ಯೂನಿಸ್ಟರು, ಉದಾರವಾದಿಗಳು, ಯುವಕರು 
ಮತ್ತು ಮಹಿಳೆಯರು ಯಾವ ರೀತಿಯಲ್ಲಿ ಒಂದುಗೂಡಿ ಹೋರಾಡಬೇಕು ಎಂಬುದು 
ನೆಲ್ಸನ್‌ ಮಂಡೇಲಾ ಅವರ ಬದುಕಿನ ಪುಟಗಳಿಂದ ಅರಿತುಕೊಳ್ಳಲು ಸಾಧ್ಯವಿದೆ 


ಎಂಬುದು ನನ್ನ ನಂಬಿಕೆಯಾಗಿದೆ. 


ಇಂಥ ವಿಷಮ ವಾತಾವರಣದಲ್ಲಿ ಈ ಕೃತಿಯನ್ನು ಪ್ರಕಟಿಸುವ ಮೂಲಕ 
ಜನಜಾಗೃತಿಯನ್ನುಂಟು ಮಾಡ ಬಯಸಿರುವ ಅಣ್ಣ ಚನ್ನಬಸವಣ್ಣನವರಿಗೆ ಮತ್ತು 
ನನ್ನ ಎಲ್ಲ ಕೃತಿಗಳಿಗೆ ಪ್ರೋತ್ಸಾಹ ನೀಡಿದ ತಮಗೆ ಕೃತಜ್ಞನಾಗಿದ್ದೇನೆ. 


ಧಾರವಾಡ -ರಂಜಾನ್‌ ದರ್ಗಾ 


೧೧.೦೨.೨೦೧೫ 
(ಮಂಡೇಲಾ ಬಿಡುಗಡೆಯ ಬೆಳ್ಳಿಹಬ್ಬದ ದಿನ) 


XV 


ಓದುವ ಮುನ್ನ 

ಪ್ರವೇಶ 

ವಿಶ್ವಮಾನವ 
ಭಾರತೀಯರೊಂದಿಗೆ 
ಕಾಂಗೆಸ್‌ ಆಫ್‌ ದ ಪೀಪಲ್‌ 
ಅಲ್ಲೋಲ ಕಲ್ಲೋಲ 

ಹೊಸ ಅಲೆ 

ಸ್ವಾತಂತ್ರ್ಯ ಘೋಷಣೆ 
ಭಾರತಕ್ಕೆ ಒಂದು ಪತ್ರ 

ನಾ ಮರಳಿ ಬರುವೆ 


ಪರಿವಿಡಿ 


ಓದುವ ಮುನ್ನ 


ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ದ ಪಿ.ಡಬ್ಲೂ. ಬೋಥಾ (ನ್ಯಾಷನಲ್‌ ಪಾರ್ಟಿ) 
೧೯೮೫ನೇ ಫೆಬ್ರುವರಿಯಲ್ಲಿ ಷರತ್ತಿನ ಮೇಲೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು. 
ಮಂಡೇಲಾ ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿದರು. ನನ್ನ ಜನರ ಸಂಘಟನೆಯನ್ನು 
ನಿಷೇಧಿಸಿ ನನಗೆ ಯಾವ ಸ್ವಾತಂತ್ರ್ಯ ಕೊಡುವಿರಿ ಎಂದು ಅವರು ಪ್ರಶ್ನಿಸಿದರು. 


ಬಿಳಿಯರು ಇನ್ನೊಬ್ಬ ಕರಿಯ ನಾಯಕ ಬುಥಲೆಜಿಯ ಇಂಕಥಾ ಪಕ್ಷವನ್ನು 
ಮಂಡೇಲಾರ ಎ.ಎನ್‌.ಸಿ. ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲು 
ಉಪಯೋಗಿಸಿಕೊಂಡರು. 


೧೯೮೯ರಲ್ಲಿ ಬೋಥಾ ಪಾರ್ಶ್ವವಾಯುನಿಂದ ಬಳಲಿದರು. ನ್ಯಾಷನಲ್‌ ಪಾರ್ಟಿ 
ನಾಯಕತ್ವ ಬಿಟ್ಟುಕೊಟ್ಟು ದೇಶದ ಅಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿದರು. ಆರು 
ವಾರಗಳ ನಂತರ ಎಫ್‌.ಡಬ್ಬೂ. ಡೆ ಕ್ಷರ್ಕ್‌ ದಕ್ಷಿಣ ಆಫ್ರಿಕಾದ ಹೊಸ ಅಧ್ಯಕ್ಷರಾದರು. 
ವರ್ಣಭೇದ ವ್ಯವಸ್ಥೆಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂಬುದನ್ನು ಅವರು 
ಅರಿತುಕೊಂಡರು. ಮಂಡೇಲಾ ಹೊರತಾಗಿ ಎ.ಎನ್‌.ಸಿ.ಯ ಎಲ್ಲ ಕೈದಿಗಳನ್ನು 
ಬೇಷರತ್ತಾಗಿ ಬಿಡುಗಡೆಗೊಳಿಸಿದರು. ೧೯೮೯ನೇ ನವೆಂಬರ್‌ನಲ್ಲಿ ಸಂಪುಟ ಸಭೆ 
ಕರೆದು ಎ.ಎನ್‌.ಸಿ.ಯನ್ನು ಕಾನೂನುಬದ್ಧಗೊಳಿಸಿ ಮಂಡೇಲಾ ಅವರನ್ನು 
ಬಿಡುಗಡೆಗೊಳಿಸುವ ಬಗ್ಗೆ ಚರ್ಚಿಸಿದರು. ೧೯೮೯ನೇ ಡಿಸೆಂಬರ್‌ನಲ್ಲಿ ಮಂಡೇಲಾ 
ಅವರನ್ನು ಭೇಟಿ ಮಾಡಿ ಉದ್ವಿಗ್ನ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. 


೨೬೦ ಲಕ್ಷ ಕರಿಯರ ಹೋರಾಟದಿಂದಾಗಿ ೧೯೯೦ ರ ಸಂದರ್ಭದಲ್ಲಿ 
ಅಲ್ಪಸಂಖ್ಯಾತ ಬಿಳಿಯರ ಒಡೆದು ಆಳುವ ವರ್ಣಭೇದ ನೀತಿ ಸಡಿಲಗೊಳ್ಳತೊಡಗಿತು. 
ಆ ಸಂದರ್ಭದಲ್ಲಿ ಡೆ ಕ್ಷೆರ್ಕ್‌ ದಕ್ಷಿಣ ಆಪ್ರಿಕಾದ ಅಧ್ಯಕ್ಷರಾಗಿದ್ದರು. ಅದಾಗಲೆ ಅವರು 
ಅಧ್ಯಕ್ಷರಾಗಿ ಒ೦ದು ವರ್ಷವಾಗಿತ್ತು. ಆ ಅವಧಿಯಲ್ಲಿ ಎಂಟು ಸಾವಿರ ಮಂದಿ 


ಓದುವ ಮುನ್ನ / ೧೭ 


ಕರಿಯರು ರಾಜಕೀಯ ಹಿಂಸಾಚಾರಕ್ಕೆ ಬಲಿಯಾಗಿದ್ದರು. ಕರಿಯರ ಹೋರಾಟ 
ತೀವ್ರವಾಯಿತು. ಕ್ಷರ್ಕ್‌ ಸರ್ಕಾರ ಅಪಾರ್ಥೀಡ್‌ ವ್ಯವಸ್ಥೆ ಕೊನಗಂಣಿಸಲು ಎ.ಎನ್‌.ಸಿ. 
ಜೊತೆ ಸಹಕರಿಸುವಂಥ ಪರಿಸ್ಥಿತಿ ಬಂದೊಂದಗಿತು. ಆದರೆ ಬಿಳಿಯರಲ್ಲಿ 
ಭಯೋತ್ಪಾದಕರು ಹುಟ್ಟಿಕೊಂಡು ಬದಲಾವಣೆಗೆ ವಿರೋಧ ವ್ಯಕ್ತಪಡಿಸಿದರು. ಅದೇ 
ರೀತಿ ಜುಲು ಕರಿಯರ ಇಂಕಥಾ ಫ್ರೀಡಂ ಪಾರ್ಟಿ ಕೂಡ ಒರಟಾಗಿ ವರ್ತಿಸುತ್ತ 
ಎ.ಎನ್‌.ಸಿ.ಗೆ ಸಮಸ್ಯೆ ಉಂಟುಮಾಡಿತು. ಎಲ್ಲ ಗೊಂದಲಗಳ ಮಧ್ಯೆ ಕರಿಯರ 
ದೊಡ್ಡ ಪಕ್ಷವಾದ ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ (ಎ.ಎನ್‌.ಸಿ.) ಮೇಲೆ ಹೇರಿದ್ದ 
ನಿರ್ಬಂಧವನ್ನು ತೆಗೆಯದೆ ಬೇರೆ ಮಾರ್ಗ ಬಿಳಿಯರ ಸರ್ಕಾರಕ್ಕೆ ಇರಲಿಲ್ಲ. 
ಬದಲಾವಣೆಗೆ ಕ್ಲರ್ಕ್‌ ಸಂದಿಸಲೇ ಬೇಕಾಯಿತು. ೧೯೯೦ನೇ ಫೆಬ್ರುವರಿ ೨ರರಿದು 
ಕರಿಯರ ಎಲ್ಲ ರಾಜಕೀಯ ಪಕ್ಷಗಳ ಮೇಲೆ ಹೇರಿದ್ದ ನಿಷೇಧವನ್ನು ತೆಗೆಯಲಾಯಿತು. 
೧೯೬೪ ರಿಂದ ೧೯೯೦ ರ ವರೆಗೆ ೨೭ ವರ್ಷ ಜೈಲಿನಲ್ಲಿದ್ದ ೭೧ ವರ್ಷದ ಮಹಾ 
ನಾಯಕ ನೆಲ್ಸನ್‌ ಮಂಡೇಲಾ ಅವರನ್ನು ೧೯೯೦ನೇ ಫೆಬ್ರುವರಿ ೧೧ರಂದು ವಿಕ್ಟರ್‌ 
ವೆರ್‌ಸ್ಪರ ಜೈಲಿನಿಂದ ಬಿಡುಗಡೆಗೊಳಿಸಲಾಯಿತು. ಅದೇ ವರ್ಷ ಭಾರತ ಸರ್ಕಾರ 
"ಭಾರತರತ್ನ' ಪ್ರಶಸ್ತಿ ಕೊಟ್ಟು ಮಂಡೇಲಾ ಅವರನ್ನು ಗೌರವಿಸಿತು. 


ಪ್ರಾಥಮಿಕ ಸಂಧಾನಕ್ಕಾಗಿ ಬಿಳಿಯ ಸರ್ಕಾರದ ೧೧ ಮಂದಿ ನಿಯೋಗದ 
ಜೊತೆ ಮಾತುಕತೆ ನಡೆಸಲು ೧೯೯೦ನೇ ಮೇ ತಿಂಗಳಲ್ಲಿ ಮಂಡೇಲಾ ಅವರು 
ಬಹುವರ್ಣೀಯ ಎ.ಎನ್‌.ಸಿ. ನಿಯೋಗದ ನಾಯಕತ್ವ ವಹಿಸಿದ್ದರು. ಮಾತುಕತೆಯ 
ನಂತರ ಸರ್ಕಾರ ತುರ್ತುಪರಿಸ್ಥಿತಿಯನ್ನು ತೆಗೆದು ಹಾಕಿತು. 


೧೯೯೧ನೇ ಜುಲೈನಲ್ಲಿ ಡರ್ಬನ್‌ನಲ್ಲಿ ನಡೆದ ಎ.ಎನ್‌.ಸಿ. ರಾಷ್ಟ್ರೀಯ 
ಸಮ್ಮೇಳನದಲ್ಲಿ ಮಂಡೇಲಾ ಅವರನ್ನು ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. 
ಅಲ್ಲಿಯ ವರೆಗೆ ಅಧ್ಯಕ್ಷರಾಗಿದ್ದ ಆಲಿವರ್‌ ಟಾಂಬೊ ಅವರು ಪಾರ್ಶ್ವವಾಯುವಿನಿಂದ 
ಬಳಲುತ್ತಿದ್ದ ಕಾರಣ. ಈ ಬದಲಾವಣೆಗೆ ಮಂಡೇಲಾ ಒಪ್ಪಿದರು. 


ಜುಲು ಕರಿಯರ ನಾಯಕ ಬುಥಲೆಜಿಯ ಇಂಕಥಾ ಕಾರ್ಯಕರ್ತರು ಎ.ಎನ್‌.ಸಿ. 
ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸಹಸ್ರಾರು ಜನ ಸತ್ತ 
ಕಾರಣ ೧೯೯೧ನೇ ಸೆಪ್ಟೆಂಬರ್‌ನಲ್ಲಿ ಜೊಹಾನ್ಸ್‌ಬರ್ಗ್‌ನಲ್ಲಿ ರಾಷ್ಟ್ರೀಯ ಶಾಂತಿ 
ಸಮ್ಮೇಳನ ನಡೆಯಿತು. ಮಂಡೇಲಾ, ಬುಥಲೆಜಿ ಮತ್ತು ಕ್ಷೆರ್ಕ್‌ ಅವರು ಶಾಂತಿ 
ಒಪ್ಪಂದಕ್ಕೆ ಸಹಿ ಹಾಕಿದರು. ಆದರೂ ಹಿ೦ಸಾತ್ಮಕ ಚಟುವಟಿಕೆಗಳು ಮುಂದುವರಿದೇ 
ಇದ್ದವು. 


೧೮ / ನೆಲ್ಸನ್‌ ಮಂಡೇಲಾ 


೧೯೯೨ನೇ ಆಗಸ್ಟ್‌ನಲ್ಲಿ ಎ.ಎನ್‌.ಸಿ. ಹಿಂದೆಂದೂ ನಡೆಯದಂಥ ಬೃಹತ್‌ 
ಚಳವಳಿಯನ್ನು ಸಂಘಟಿಸಿತು. 


೧೯೯೩ ನೇ ಜುಲೈ ೧ ದಕ್ಷಿಣ ಆಫ್ರಿಕಾದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ 
ಬರೆದಿಡುವ ದಿನವಾಗಿದೆ. ಇಂಕಥಾ ಪಾರ್ಟಿ ಮತ್ತು ಇತರ ಐದು ಕರಿಯರ ಮತ್ತು 
ಬಿಳಿಯರ ಸಂಘಟನೆ ಬಿಟ್ಟು ಉಳಿದ ೧೯ ರಾಜಕೀಯ ಪಕ್ಷಗಳು ಹಾಗೂ ಸಂಘಟನೆಗಳು 
ಅಂದಿನ ಸಭೆಯಲ್ಲಿ ಎಲ್ಲ ಜನಾಂಗದವರನ್ನು ಸರಿಸಮಾನರಾಗಿ ಕಂಡು ಮತ 
ಚಲಾಯಿಸುವ ಹಕ್ಕು ನೀಡಲು ನಿರ್ಧರಿಸಿದವು. ಸರ್ವರಿಗೂ ಸಮಾನ ನಾಗರಿಕ 
ಹಕ್ಕುಗಳುಳ್ಳ ಗಣರಾಜ್ಯ ಸ್ಥಾಪಿಸಿ ೧೯೯೪ ನೇ ಮೇ ೨೭ ರಂದು ಸಾರ್ವತ್ರಿಕ 
ಚುನಾವಣೆ ನಡೆಸಲು ಸಮ್ಮತಿಸಿದವು. ಬದಲಾವಣೆಗೆ ಸ್ಪಂದಿಸಿದ ಕ್ಲೆರ್ಕ್‌ ಮತ್ತು 
ಬದಲಾವಣೆಯನ್ನು ಅನಿವಾರ್ಯಗೊಳಿಸಿದ ಮಂಡೇಲಾ ಅವರಿಗೆ ಜ೦ಟಿಯಾಗಿ 
೧೯೯೩ರಲ್ಲಿ ನೊಬೆಲ್‌ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ೧೯೯೪ ರ 
ಸಾರ್ವತ್ರಿಕ ಚುನಾವಣೆಯ ನ೦ತರ ೩೫೦ ವರ್ಷಗಳ ಬಿಳಿಯರ ವರ್ಣದ್ವೇಷದ 
ಆಳ್ವಿಕೆ ಕೊನೆಗೊಂಡಿತು. 


ಮಂಡೇಲಾ ಜೈಲಿನಲ್ಲಿದ್ದಾಗ ಅವರ ಭಾವಚಿತ್ರವನ್ನು ಮತ್ತು ಅವರ ಹೇಳಿಕೆಗಳನ್ನು 
ಪ್ರಕಟಿಸುವುದನ್ನೂ ಬಿಳಿಯರ ಸರ್ಕಾರ ನಿಷೇಧಿಸಿತ್ತು! ಆದರೆ ಕಾಲ ಬದಲಾಗಿ 
೧೯೯೪ ರ ಸಾರ್ವತ್ರಿಕ ಚುನಾವಣೆಯಲ್ಲಿ ನೆಲ್ಸನ್‌ ಮಂಡೇಲಾ ಅವರು ಆಫ್ರಿಕನ್‌ 
ನ್ಯಾಷನಲ್‌ ಕಾಂಗೆಸ್‌ ಪಕ್ಷದಿಂದ ಆಯ್ಕೆಯಾಗಿ ದಕ್ಷಿಣ ಆಫ್ರಿಕಾದ ಕರಿಯ ಜನಾಂಗದಿಂದ 
ಬಂದ ಮೊದಲ ಅಧ್ಯಕ್ಷರಾದರು. ೧೯೯೬ನೇ ಮೇ ೮ರಂದು ದಕ್ಷಿಣ ಆಫ್ರಿಕಾದ 
ಸಂವಿಧಾನ ಮಂಡಳಿ ವರ್ಣಭೇದ ನೀತಿಯ ಸಂವಿಧಾನವನ್ನು ಕಿತ್ತೊಗೆದು ಗಣರಾಜ್ಯ 
ಸಂವಿಧಾನವನ್ನು ಸ್ವೀಕರಿಸಿತು. 

೧೯೯೯ ರ ವರೆಗೆ ಅಧ್ಯಕ್ಷರಾಗಿದ್ದ ನೆಲ್ಸನ್‌ ಮಂಡೇಲಾ ಇನ್ನೊಂದು ಅವಧಿಗೆ 
ಅಧ್ಯಕ್ಷರಾಗಲು ನಿರಾಕರಿಸಿದರು. ಏಡ್ಸ್‌ ವಿರುದ್ಧ ಜನಜಾಗೃತಿಯಲ್ಲಿ ಸಂಪೂರ್ಣವಾಗಿ 
ತೊಡಗಿಸಿಕೊಂಡರು. ೨೦೧೦ ರಲ್ಲಿ ದಕ್ಷಿಣ ಆಫ್ರಿಕಾ ಫುಟ್‌ಬಾಲ್‌ ವರ್ಲ್ಡ್‌ ಕಪ್‌ಗೆ 
ಆತಿಥೇಯ ರಾಷ್ಟ್ರವಾಗುವಲ್ಲಿ ಅವರ ಪ್ರಭಾವವಿದೆ. ಅಲ್ಪಸಂಖ್ಯಾತ ಬಿಳಿಯರ 
ವರ್ಣಭೇದ ನೀತಿಯ ಸರ್ಕಾರವನ್ನು ಕಿತ್ತೊಗೆದು ಪ್ರಜಾಪ್ರಭುತ್ವಾದಿ ಸರ್ಕಾರವನ್ನು 
ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪಿಸುವಲ್ಲಿ ಅವರ ಪಾತ್ರ ಹಿರಿದಾಗಿದೆ. 


೧೯೯೪ನೇ ಏಪ್ರಿಲ್‌ ೨೭ರಂದು ದಕ್ಷಿಣ ಆಫ್ರಿಕಾದಲ್ಲಿ ಸಾರ್ವತಿಕ ಚುನಾವಣೆ 
ನಡೆಯಿತು. ಎ.ಎನ್‌.ಸಿ ಅಧ್ಯಕ್ಷ ನೆಲ್ಸನ್‌ ಮಂಡೇಲಾ ಅವರು ೧೯೯೪ನೇ ಮೇ 


ಓದುವ ಮುನ್ನ / ೧೯ 


೧೦ರಂದು ಪ್ರಿಟೋರಿಯಾದಲ್ಲಿ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಅಧ್ಯಕ್ಷರಾಗಿ ಅಧಿಕಾರ 
ವಹಿಸಿಕೊಂಡರು. ಮಂಡೇಲಾ ಅವರು ಎ.ಎನ್‌.ಸಿ. ಪ್ರಾಬಲ್ಯದ ರಾಷ್ಟ್ರೀಯ ಏಕತಾ 
ಸರ್ಕಾರದ ನೇತೃತ್ವ ವಹಿಸಿ ಇತಿಹಾಸ ಸೃಷ್ಟಿಸಿದರು. ಮಂಡೇಲಾ ಮಂತ್ರಿಮಂಡಲದಲ್ಲಿ 
ನ್ಯಾಷನಲ್‌ ಪಾರ್ಟಿ ಮತ್ತು ಇಂಕಥಾ ಪಾರ್ಟಿಯ ಪ್ರತಿನಿಧಿಗಳೂ ಇದ್ದರು. ಡೆ 
ಕ್ಲರ್ಕ್‌ ಪ್ರಥಮ ಉಪಾಧ್ಯಕ್ಷರಾದರು. ಥಬೊ ಮಬೆಕಿ ದ್ವಿತೀಯ ಉಪಾಧ್ಯಕ್ಷರಾದರು. 


೧೯೯೪ನೇ ಡಿಸೆಂಬರ್‌ನಲ್ಲಿ ಮಂಡೇಲಾರ ಆತ್ಮಕಥೆ 'ಲಾಂಗ್‌ ವಾಕ್‌ ಟು 
ಫ್ರೀಡಂ' ಪ್ರಕಟವಾಯಿತು. ಮಂಡೇಲಾ ಅವರ ಪ್ರಯತ್ನದಿಂದ ೧೯೯೫ ರ ರಗ್ಬಿ 
ಫುಟ್ಬಾಲ್‌ ವರ್ಲ್ಡ್‌ ಕಪ್‌ಗೆ ದಕ್ಷಿಣ ಆಫ್ರಿಕಾ ಆತಿಥೇಯ ರಾಷ್ಟ್ರವಾಯಿತು. ಆ ಮೂಲಕ 
ಬಿಳಿಯರ ವಿಶ್ವಾಸವನ್ನು ಗಳಿಸುವಲ್ಲಿ ಮಂಡೇಲಾ ಯಶಸ್ವಿಯಾದರು. 


೧೯೯೬ರಲ್ಲಿ ದಕ್ಷಿಣ ಆಫ್ರಿಕಾ ಸಂಸತ್‌ ಹೊಸ ಸಂವಿಧಾನವನ್ನು ಅಂಗೀಕರಿಸಿತು. 
ಡೆ ಕ್ಲರ್ಕ್‌ ಅವಧಿ ಮುಗಿದು ಮಬೆಕಿ ಒಬ್ಬರೇ ಉಪಾಧ್ಯಕ್ಷರಾಗಿ ಉಳಿದರು. ಮಂಡೇಲಾ 
ಮತ್ತು ಮಬೆಕಿ ವಿದೇಶ ಪ್ರವಾಸದಲ್ಲಿದ್ದಾಗ ಬುಥಲೆಜಿ ಅವರನ್ನು ಹ೦ಗಾಮಿ ಅಧ್ಯಕ್ಷರಾಗಿ 
ನೇಮಿಸಲಾಯಿತು. ಆ ಮೂಲಕ ಬುಥಲೆಜಿ ಜೊತೆ ಸಂಬಂಧ ಸುಧಾರಿಸುವ 
ಉದ್ದೇಶವನ್ನು ಮಂಡೇಲಾ ಹೊಂದಿದ್ದರು. 


ಡಿಸೆಂಬರ್‌ ೧೯೯೭ರ ಸಮ್ಮೇಳನದಲ್ಲಿ ಮಂಡೇಲಾ ಅವರು ಎ.ಎನ್‌.ಸಿ. ಅಧ್ಯಕ್ಷ 
ಸ್ಥಾನದಿಂದ ಕೆಳಗಿಳಿದರು. ಮಬೆಕಿ ಅವರು ಎ.ಎನ್‌.ಸಿ. ಅಧ್ಯಕ್ಷರಾದರು. ಸೆಪ್ಟೆಂಬರ್‌ 
೧೯೯೮ರಲ್ಲಿ ಅಲಿಪ್ತ ಚಳವಳಿ (ಎನ್‌.ಎ.ಎ೦ಿಯ ಮಹಾಕಾರ್ಯದರ್ಶಿಯಾಗಿ 
ನೇಮಕಗೊಂಡರು. 


೧೯೯೯ನೇ ಮಾರ್ಚ್‌ ೨೯ರಂದು ವಿದಾಯ ಭಾಷಣ ಮಾಡಿದ ಮಂಡೇಲಾ 
ನಂತರ ಜೂನ್‌ ತಿಂಗಳಲ್ಲಿ ನಿವೃತ್ತಿ ಹೊಂದಿದರು. ಗ್ರಾಮೀಣ ಅಭಿವೃದ್ಧಿ, ಶಾಲಾ 
ಕಟ್ಟಡಗಳ ನಿರ್ಮಾಣ ಮತ್ತು ಏಡ್ಸ್‌ ವಿರುದ್ಧ ಜನಜಾಗೃತಿಗಾಗಿ ೧೯೯೯ರಲ್ಲಿ ನೆಲ್ಸನ್‌ 
ಮಂಡೇಲಾ ಫೌಂಡೇಶನ್‌ ಸ್ಥಾಪಿಸಲಾಯಿತು. 


೧೯೯೯ನೇ ಜೂನ್‌ ೧೪ರಿಂದ ೨೦೦೮ನೇ ಸೆಪ್ಟೆಂಬರ್‌ ೨೪ರ ವರೆಗೆ ಥಬೊ 
ಮಬೆಕಿ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಎರಡನೇ ಅಧ್ಯಕ್ಷರಾದರು. ೧೯೯೯ನೇ ಜೂನ್‌ 
ತಿಂಗಳಲ್ಲಿ ಜಾಕೋಬ್‌ ಜುಮಾ ಕಾರ್ಯನಿರ್ವಾಹಕ ಉಪಾಧ್ಯಕ್ಷರಾದರು. ೨೦೦೯ನೇ 
ಮೇ ೬ರಂದು ಜುಮಾ ಅವರು ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಮೂರನೇ ಅಧ್ಯಕ್ಷರಾಗಿ 
ಮುಂದುವರಿದಿದ್ದಾರೆ. 


೨೦ / ನೆಲ್ಸನ್‌ ಮಂಡೇಲಾ 


೨೦೦೪ರಲ್ಲಿ ಮಂಡೇಲಾ ಅವರು ಸಾರ್ವಜನಿಕ ಜೀವನದಿಂದ ದೂರ 
ಉಳಿಯಲು ನಿರ್ಧರಿಸಿದರು. ಮಂಡೇಲಾ ಪ್ರಭಾವದಿಂದಾಗಿ ೨೦೧೦ರ ಫಿಫಾ 
ವರ್ಲ್ಡ್‌ ಕಪ್‌ಗೆ ದಕ್ಷಿಣ ಆಫ್ರಿಕಾ ಆತಿಥೇಯ ರಾಷ್ಟ್ರವಾಯಿತು. ಮುಕ್ತಾಯ 
ಸಮಾರಂಭದಲ್ಲಿ ಭಾಗವಹಿಸಿದ್ದ ಮಂಡೇಲಾ ಅವರಿಗೆ ಅಭೂತಪೂರ್ವ ಸ್ವಾಗತ 
ನೀಡಲಾಯಿತು. 


೨೦೧೩ನೇ ಡಿಸೆಂಬರ್‌ ೫ರಂದು ಮಂಡೇಲಾ ಅವರು ಶ್ವಾಸಕೋಶದ 
ಸೋಂಕಿನಿಂದಾಗಿ ತಮ್ಮ ೯೦ನೇ ವಯಸ್ಸಿನಲ್ಲಿ ಜೊಹಾನ್ಸ್‌ಬರ್ಗ್‌ನಲ್ಲಿ ನಿಧನರಾದರು. 
ಅವರ ಕುನು ಗ್ರಾಮದಲ್ಲಿ ಡಿಸೆಂಬರ್‌ ೧೫ ರಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ 
ಪಾರ್ಥಿವ ಶರೀರದ ಸಂಸ್ಕಾರ ಮಾಡಲಾಯಿತು. ೯೦ ದೇಶಗಳ ಪ್ರತಿನಿಧಿಗಳು ಈ 
ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದ್ದರು. 


ವೈಜ್ಞಾನಿಕ ಸಮಾಜವಾದ 

ವೈಜ್ಞಾನಿಕ ಸಮಾಜವಾದವನ್ನು ಪ್ರತಿಪಾದಿಸುತ್ತಿದ್ದ ಮಂಡೇಲಾ ಬ್ಯಾಂಕ್‌, ಚಿನ್ನದ 
ಗಣಿ ಮತ್ತು ಭೂಮಿಯ ರಾಷ್ಟ್ರೀಕರಣದ ಮೂಲಕ ಸಂಪತ್ತಿನ ಸಮಾನ ಹಂಚಿಕೆಯ 
ಕನಸು ಕಂಡಿದ್ದರು. ಆದರೆ ಅವರು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದ ಅವಧಿಯಲ್ಲಿ 
ಸೋವಿಯತ್‌ ದೇಶದ ಪತನವಾಗಿತ್ತು. ಪೂರ್ವ ಯುರೋಪಿನ ಸಮಾಜವಾದಿ 
ರಾಷ್ಟ್ರಗಳು ಬಂಡವಾಳಶಾಹಿ ವ್ಯವಸ್ಥೆಯ ಕಡೆಗೆ ವಾಲಿದ್ದವು. ಇಂಥ ವಿಷಮ 
ಪರಿಸ್ಥಿತಿಯಲ್ಲಿ ಮಂಡೇಲಾ ಅನಿವಾರ್ಯವಾಗಿ ಖಾಸಗೀಕರಣದ ಪ್ರಕ್ರಿಯೆಯನ್ನು 
ಒಪ್ಪಿಕೊಳ್ಳುವಂಥ ಸ್ಥಿತಿಯುಂಟಾಯಿತು. ಒಳಗೊಳ್ಳುವಿಕೆ, ಉತ್ತರದಾಯಿತ್ವ ಹಾಗೂ 
ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಪ್ರಜಾಪ್ರಭುತ್ವದ ಆಧಾರಸ್ತಂಭಗಳು ಎಂದು ಅವರು 
ಹೇಳುತ್ತಿದ್ದರು. ಪ್ರಜಾಪ್ರಭುತ್ವ ಎಂಬುದು ನೈಸರ್ಗಿಕ ಮತ್ತು ಮಾನವಹಕ್ಕುಗಳ 
ನಂಬಿಕೆಯಿಂದ ಮೂಡಿ ಬಂದದ್ದಾಗಿದೆ ಎಂಬುದು ಅವರ ದೃಢನಿರ್ಧಾರವಾಗಿತ್ತು. 
ಅವರು ಪುನರ್ನಿರ್ಮಾಣ ಮತ್ತು ಅಭವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. 
ಆದರೆ ಆ ಕಾರ್ಯಕ್ರಮ ಅವರು ನಿರೀಕ್ಷಿಸಿದಷ್ಟು ಯಶಸ್ಸು ಗಳಿಸುವಂಥ ಜಾಗತಿಕ 
ಮತ್ತು ಆಂತರಿಕ ವಾತಾವರಣ ಇರಲಿಲ್ಲ. 


ನೆಲ್ಸನ್‌ ಮಂಡೇಲಾ ಅವರು ಸರಳ ಸಹಜ ವ್ಯಕ್ತಿಯಾಗಿದ್ದರು. ತೀರ ಆಪ್ತ 
ವಲಯದಲ್ಲಿ ಮಾತ್ರ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಮದ್ಯ 
ಮತ್ತು ಸಿಗರೇಟ್‌ ಮುಂತಾದವುಗಳಿಂದ ಅವರು ದೂರವಿದ್ದರು. ಗಟ್ಟಿ ಮನಸ್ಸಿನ 


ಓದುವ ಮುನ್ನ / ೨೧ 


ನಿಷ್ಠಾವಂತ ವ್ಯಕ್ತಿಯಾಗಿದ್ದ ಅವರು ಅರೆಕ್ಷಣದ ಮು೦ಗೋಪಿಯೂ ಆಗಿದ್ದರು. ಹಾಸ್ಯ 
ಪ್ರವೃ ತಿಯ ಭಿ ವಿರೋಧಿಗಳ ಜೊತೆಗೂ ಯಾವುದೇ ಉದ್ವಿಗ್ನ ವಿಲ್ಲದೆ ಮಾಕಹುಡುವ 
ಸಾಮಥ್ಯ ೯ವನ್ನು ಹೊಂದಿದ್ದರು. ವಿನೀತ ಭಾವದ ಅವರು ಸೌಜನ್ಯ ದಿಂದ ವರ್ತಿಸು 
ತ್ತಿದ್ದರು. ವ್ಯಕ್ತಿಗಳು ದೊಡ್ಡವರಾಗಿರಲಿ, ಸಣ್ಣವರಾಗಿರಲಿ, ಆಳುಗಳಿರಲಿ ಅಥವಾ 
ಮಕ್ಕಳಿರಲಿಿ ತತ ಮಾತುಗಳನ್ನು ಲಕ್ಷ್ಯ ಗೊಟ್ಟು ಕೇಳುತ್ತಿದ್ದರು. ಅವರು ತಮ್ಮ 
ರಾಜಕೀಯ ವಿರೋಧಿಗಳು ಮೊದಲು ಮಾಡಿ ಎಲ್ಲರಲ್ಲಿನ ಒಳ್ಳೆಯ ಗುಣಗಳನ್ನು 
ಮೆಚ್ಚುತ್ತಿದ್ದರು. ಅವರು ಆಕರ್ಷಕ ಬಟ್ಟೆಗಳನ್ನು ಉಡುವ ಹವ್ಯಾಸವುಳ್ಳವರಾಗಿದ್ದರು. 
“ನಾನೇನು ಮಸೀಹ (ದೇವರಿಂದ ಕಳುಹಿಸಿಕೊಟ್ಟವನು) ಅಲ್ಲ. ಅಸಾಮಾನ್ಯ 
ಪರಿಸ್ಥಿತಿಗಳಿ೦ದಾಗಿ ನಾಯಕನಾದಂಥ ಸಾಮಾನ್ಯ ಮನುಷ್ಯ ನಾನು' ಎಂದು ಮಂಡೇಲಾ 
ತಮ್ಮ ಬದುಕಿನ ಕುರಿತು ತಿಳಿಸಿದ್ದಾರೆ. 


ಕೌಟುಂಬಿಕ ಬದುಕು 


ಮಂಡೇಲಾ ಮೂರು ಸಲ ಮದುವೆಯಾಗಿ ಆರು ಮಕ್ಕಳು ಮತ್ತು ೧೭ 
ಮೊಕ್ಕಳನ್ನು ಹೊಂದಿದ್ದರು. ಅವರ ಮೊದಲ ಮದುವೆ ೧೯೪೪ನೇ ಅಕ್ಟೋಬರ್‌ 
ತಿಂಗಳಲ್ಲಿ ಎವೆಲಿನ್‌ ನತೊಕೊ ಮಾಸೆ ಅವರ ಜೊತೆ ಆಯಿತು. ೧೩ ವರ್ಷಗಳ 
ನಂತರ ೧೯೫೭ರಲ್ಲಿ ವಿವಾಹ ವಿಚ್ಛೇದನವಾಯಿತು. ಕ್ರಾಂತಿಕಾರಿ ಚಟುವಟಿಕೆಗಳಿಂದಾಗಿ 
ಮಂಡೇಲಾ ಮನೆಯ ಕಡೆಗೆ ಲಕ್ಷ್ಯ ಕೊಡದೆ ಇರುವುದು ಒಂದು ಕಾರಣವಾದರೆ. 
ಎವೆಲಿನ್‌ “ಯಹೋವಾಸ್‌ ವಿಟ್‌ನೆಸಿಸ್‌' ಧಾರ್ಮಿಕ ಪಂಥ ಸೇರಿದ್ದು ಇನ್ನೊಂದು 
ಕಾರಣ. ಈ ಕ್ಲೆಸ ಕೈಸ್ತ ಧಾರ್ಮಿಕ ಪಂಥದವರು ರಾಜಕೀಯ ಪಕ್ಷವನ್ನು ಸೇರುವುದಿಲ್ಲ. 
ಮದಿಬಾ "ಥೆಂಬಿ' ಥೆಂಬೆಕಿಲೆ (೧೯೪೫ -೧೯೬೯) ಮತ್ತು ಮಕ್‌ಗಥೊ (೧೯೫೦ 
- ೨೦೦೫) ಎಂಬ ಇಬ್ಬರು ಗ೦ಡುಮಕ್ಕಳಲ್ಲಿ ಮೊದಲನೆಯವ ಕಾರು ಅಪಘಾತದಲ್ಲಿ 
ಮೃತಪಟ್ಟರೆ ಎರಡನೆಯವ ಏಡ್ಸ್‌ನಿಂದ ಮೃತಪಟ್ಟ, ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. 
ಮೊದಲ ಮಗು ಮಕಾಜಿವೆ ೧೯೪೭ರಲ್ಲಿ ಜನಿಸಿ ೯ ತಿಂಗಳ ನಂತರ ಅಸುನೀಗಿತು. 
ಎರಡನೆ ಮಗಳು ೧೯೫೪ರಲ್ಲಿ ಜನಿಸಿದಳು. ಆಕೆಗೂ ಸತ್ತ ಮಗಳ ಹೆಸರೇ ಇಟ್ಟು 
ಮಕಿ ಎಂದು ಕರೆದರು. ಮಕ್‌ಗಥೊ ಮಗ ಮಂಡ್ಲಾ ಮಂಡೇಲಾ ೨೦೦೭ರಿಂದ 
ಮವೆಜೊ ಬುಡಕಟ್ಟು ಮಂಡಳಿಯ ಮುಖ್ಯಸ್ಥನಾಗಿದ್ದಾನೆ. 


ಮಂಡೇಲಾರ ಎರಡನೇ ಪತ್ನಿ ಎನ್ನಿ ಮಡಿಕೆಜೆಲಾ ಮಂಡೇಲಾ (೧೯೩೬- ) 
ಕೂಡ ಮಂಡೇಲಾರ ಟ್ರಾನ್ಸ್‌ಕೆಯಿ ಪ್ರದೇಶದಿಂದಲೇ ಬಂದವಳಾಗಿದ್ದಾಳೆ. ಆದರೆ 
ಅವರು ಭೇಟಿಯಾಗಿದ್ದು ಜೊಹಾನ್ಸ್‌ಬರ್ಗ್‌ನಲ್ಲಿ. ಅಲ್ಲಿ ಆಕೆ ಸಮಾಜ ಸೇವಕಿ 


೨೨1 ನೆಲ್ಸನ್‌ ಮಂಡೇಲಾ 


ಹುದ್ದೆಯಲ್ಲಿದ್ದ ಮೊದಲ ಕಪ್ಪು ಮಹಿಳೆಯಾಗಿದ್ದಳು. ೧೯೫೮ರಲ್ಲಿ ಎನ್ನಿ ಜೊತೆ 
ವಿವಾಹವಾಯಿತು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ಜೆನಾನಿ (ಜೆನಿ) ೧೯೫೯ನೇ 
ಫೆಬ್ರುವರಿ ೪ರಂದು ಜನಿಸಿದಳು. ಇನ್ನೊಬ್ಬ ಮಗಳು ಜಿ೦ದ್‌ಜಿಸ್ವಾ (ಜಿಂಜಿ) ೧೯೬೦ರಲ್ಲಿ 
ಜನಿಸಿದಳು. ಮಂಡೇಲಾ ಅವರನ್ನು ರಾಬೆನ್‌ ಐಲ್ಯಾಂಡ್‌ ಸೆರೆಮನೆಗೆ ಕಳುಹಿಸಿದ 
ಸಂದರ್ಭದಲ್ಲಿ ಆಕೆಗೆ ಕೇವಲ ೧೮ ತಿಂಗಳುಗಳಾಗಿದ್ದವು. ಕೆಲ ವರ್ಷಗಳ ಹಿಂದೆ 
ಎನ್ನಿ ಮತ್ತು ಡಾಲಿ ಮಪಾಘು ಅವರ ಮಧ್ಯೆದ ಸಂಬಂಧದ ಕುರಿತು ಮಂಡೇಲಾರ 
ಗಮನಕ್ಕೆ -~ ಇಯುತ್ತು ನಿಜಾಂಶ ಗೊತ್ತಾದ ನಂತರವೇ ವಿನ್ನಿ ಜೊತೆಗಿನ ಸಂಬಂಧ 
ಕಡಿದುಕೊಳ್ಳುವುದಾಗಿ ಮಂಡೇಲಾ ಅವರು ೧೯೯೨ನೇ ಏಪ್ರಿಲ್‌ ೧೩ರಂದು 
ಘೋಷಿಸಿದರು. ಅಂದಿನಿಂದ ಪ್ರತ್ಯೇಕವಾಗಿ ಬದುಕಿದರು. ಆಗಸ್ಟ್‌ ೧೯೯೫ ರಲ್ಲಿ 
ಎನ್ನಿ ಜೊತೆಗಿನ ವಿವಾಹ ವಿಚ್ಛೇದನದ ಪ್ರಕ್ರಿಯೆ ಪ್ರಾರಂಭವಾಯಿತು. ೧೯೯೬ರಲ್ಲಿ 
ವಿವಾಹ ಎಚ್ಛೇದನವಾಯಿತು. ಮೊಜಾಂಬಿಕ್‌ ಅಧ್ಯಕ್ಷರಾಗಿದ್ದ ಸಮೋರಾ ಮವಪೆಲ್‌ 
ಅವರ ವಿಧವೆ ಗ್ರಾಸಿಯಾ ಮಷೆಲ್‌ ಜೊತೆ ಸಂಬಂಧ ಬೆಳೆಯಿತು. ತಮ್ಮ ೮೦ನೇ 
ಜನ್ಮದಿನದ೦ದು ಅವರನ್ನು ಮದುವೆಯಾದರು. 


ಓದುವ ಮುನ್ನ / ೨೩ 


ಪ್ರವೇಶ 


ಕರಿಯರ ವಿಮೋಚನಾ ಹೋರಾಟಗಳಲ್ಲಿ ಭಾಗವಹಿಸುತ್ತ ೧೯೬೨ನೇ ಆಗಸ್ಟ್‌ 
೫ರಂದು ಪೊಲೀಸರಿಂದ ಬಂಧನಕ್ಕೊಳಗಾಗಿ, ೧೯೬೪ನೇ ಜೂನ್‌ ೧೨ರಂದು 
ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ, ೨೭ ವರ್ಷಗಳ ವರೆಗೆ ದಕ್ಷಿಣ ಆಫ್ರಿಕಾದ ಕುಪ್ರಸಿದ್ಧ 
ರಾಬೆನ್‌ ಐಲ್ಯಾಂಡ್‌ (೧೯೬೪-೧೯೮೨), ಪೋಲ್ಸ್‌ ಮೂರ್‌ (೧೯೮೨-೧೯೮೮) 
ಮತ್ತು ವಿಕ್ಟರ್‌ ವೆಸ್ಟರ್‌ (೧೯೮೮-೧೯೯೦) ಜೈಲುಗಳಲ್ಲಿದ್ದು ೧೯೯೦ನೇ ಫೆಬ್ರುವರಿ 
೧೧ರಂದು ಬಿಡುಗಡೆ ಹೊಂದಿರುವ ನೆಲ್ಸನ್‌ ಮಂಡೇಲಾ ವಿಶ್ವಮಾನವ ಆಗಿ ಬೆಳೆದರು. 
ಜಗತ್ತಿನ ಎಲ್ಲ ಸ್ವಾತಂತ್ರ್ಯಪ್ರಿಯರ ನಾಯಕರಾಗಿ ಕಂಗೊಳಿಸಿದರು. ಶಾಂತಿ, ಸಮಾನತೆ, 
ಸ್ವಾತಂತ್ರ್ಯ ಮತ್ತು ಮಾನವ ಘನತೆಯ ಪ್ರತೀಕವಾದ ನೆಲ್ಸನ್‌ ಮಂಡೇಲಾ ಅವರ 
ಚೈತನ್ಯವನ್ನು ಬ೦ಧಿಸುವಲ್ಲಿ ದಕ್ಷಿಣ ಆಫ್ರಿಕಾದ ಅಮಾನುಷ ವರ್ಣಭೇದ ನೀತಿಯ 
ಸರ್ಕಾರ ವಿಫಲವಾಯಿತು. 


೨೭ ವರ್ಷಗಳ ಜೈಲುವಾಸ ಅವರ ಆತ್ಮಸ್ಥೈರ್ಯವನ್ನು ಕುಂದಿಸಲಿಲ್ಲ. ಕಷ್ಟಗಳ 
ಸಂಕೋಲೆಗಳಲ್ಲಿ ಸಿಕ್ಕ ಅವರ ಜನರಲ್ಲಿ ಅವರಿಗೆ ಇರುವ ವಿಶ್ವಾಸವನ್ನು ಕಡಿಮೆ 
ಗೊಳಿಸಲಿಲ್ಲ. ಪ್ರಜಾಪ್ರಭುತ್ವದಲ್ಲಿನ ನಂಬಿಕೆಯನ್ನು ನಾಶಪಡಿಸಲಿಲ್ಲ. ಹೋರಾಟದ 
ಹಾದಿಯನ್ನು ಬದಲಿಸಲಿಲ್ಲ. ಮಾನವೀಯತೆಯನ್ನು ಕದಲಿಸಲಿಲ್ಲ. 


ವಿಸ್ತಾರವಾದ ಜೈಲುಗೋಡೆಗಳಿ೦ದ ಅವರ ಕೀರ್ತಿಯನ್ನು ತಡೆಯಲಿಕ್ಕಾಗಲಿಲ್ಲ. 
ಭಾರವಾದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿ ಅವರ ಹೋರಾಟದ ಸಂದೇಶವನ್ನು 
ಬಚ್ಚಿಡಲಿಕ್ಕಾಗಲಿಲ್ಲ. ಜೀವಿತದಲ್ಲೇ ದಂತಕಥೆಯಾದ ಅವರ ಬದುಕು ಎಲ್ಲ ದೌರ್ಜನ್ಯ 
ಗಳನ್ನು ದಾಟಿ ಸ್ವಾತಂತ್ರ್ಯದೆಡೆಗೆ ಮುನ್ನಡೆಯಿತು. ಜಗತ್ತಿನ ಎಲ್ಲ ದೇಶಗಳ ಎಲ್ಲ 


೨೪ / ನೆಲ್ಸನ್‌ ಮಂಡೇಲಾ 


ಜನಾಂಗಗಳ ಹೃದಯಗಳನ್ನು ತಟ್ಟಿತು. ಹೀಗಾಗಿ ಮಂಡೇಲಾ ಎಲ್ಲ ದೇಶಗಳ ಪ್ರಜೆ 
ಆದರು. ದಬ್ಬಾಳಿಕೆಯನ್ನು ನಿಗ್ರಹಿಸುತ್ತ ವಿಶ್ವಪ್ರೇಮವನ್ನು ಸಾರುವ ಶಕ್ತಿಯಾದರು. 


ಈ ಕಪ್ಪು ಮನುಷ್ಯ ಇಡೀ ಜಗತ್ತನ್ನು ಹೇಗೆ ಆಕರ್ಷಿಸಿದ? ಈತ ಜೈಲಿಗೆ 
ಹೋದ ನಂತರ ಈ ಭೂಮಿಗೆ ಬಂದವರು ಈತನ ಚೈತನ್ಯಕ್ಕೆ ಸ್ಪಂದಿಸುತ್ತ ಜೀವವನ್ನೇ 
ಪಣಕ್ಕಿಟ್ಟು ವರ್ಣಭೇದ ನೀತಿಯ ಎರುದ್ಧ ಹೋರಾಟ ಮಾಡಲು ಹೇಗೆ ಸಾಧ್ಯ? 
ದಬ್ಬಾಳಿಕೆಯನ್ನೇ ಕಾನೂನುಬದ್ಧಗೊಳಿಸಿದ ದಕ್ಷಿಣ ಆಫ್ರಿಕಾ ಸರ್ಕಾರ ಕೊನೆಗೂ 
ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲು ಸೋತ ಕಾರಣವೇನು? (ದಕ್ಷಿಣ ಆಫ್ರಿಕಾದಲ್ಲಿ 
ಜೀವವಾಧಿ ಶಿಕ್ಷೆ ಎಂದರೆ ಜೀವ ಇರುವವರೆಗೂ ಶಿಕ್ಷೆ) ಎಂಬ ಪ್ರಶ್ನೆಗಳಿಗೆ ಉತ್ತರ 
ಕಂಡುಕೊಳ್ಳುವುದು ಅವಶ್ಯವಾಗಿದೆ. ಈ ಉತ್ತರಕ್ಕಾಗಿ ದಕ್ಷಿಣ ಆಫ್ರಿಕಾದ ಭೂತ, 
ವರ್ತಮಾನ ಮತ್ತು ಭವಿಷ್ಯದ ಕಡೆಗೆ ಕಣ್ಣರಳಿಸಬೇಕಾಗಿದೆ. 


ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿ ಮಾನವ ಚರಿತ್ರೆಯಲ್ಲಿ ಒಂದು ಕರಾಳ 
ಅಧ್ಯಾಯವಾಗಿದೆ. ವಿಶ್ವವೇ ಈ ಅನೀತಿಯನ್ನು ಕೈಬಿಡುವಂತೆ ಕರೆ ನೀಡಿದರೂ 
ಅಲ್ಲಿನ ಬಿಳಿಯರ ಸರ್ಕಾರಕ್ಕೆ ಕೇಳಿಸಲಿಲ್ಲ. ಆದರೆ ಶತಮಾನಗಳಿಂದ ಹೆಪ್ಪುಗಟ್ಟಿದ 
ಕರಿಯರ ರೋಷ ಆಗ ಉಕ್ಕಿ ಹರಿಯತೊಡಗಿತು. ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ 
ಆಡಳಿತವಿದ್ದಾಗ ಕರಿಯರ ಪ್ರತಿಭಟನೆ ಇಲ್ಲದ ಫಳಿಗೆ ಇಲ್ಲ. 


ಆಫ್ರಿಕಾ ಖಂಡದ ಹೆಬ್ಬಾಗಿಲು ಎಂದು ಕರೆಯಿಸಿಕೊಳ್ಳುವ ದಕ್ಷಿಣ ಆಪ್ರಿಕಾ 
ಇಡೀ ಖಂಡದಲ್ಲೇ ಶ್ರೀಮಂತ ದೇಶ. ಆದರೆ ಅಲ್ಲಿನ ಮೂಲ ನಿವಾಸಿಗಳು ಕಡು 
ಬಡವರು. ಅಪಾರ್ಥೈಡ್‌ ವ್ಯವಸ್ಥೆ ಮೂಲಕ ಅಲ್ಲಿನ ಬಿಳಿಯರು ದೇಶವನ್ನು ತಮ್ಮ 
ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದರು. 


ಆಫ್ರಿಕಾದ ಖಂಡದ ಕೆಳತುದಿಯಲ್ಲಿ ದಕ್ಷಿಣ ಆಫ್ರಿಕಾ ಇದೆ. ವಾಯುವ್ಯ ದಿಕ್ಕಿನ 
ಗಡಿಗೆ ಹೊಂದಿಕೊಂಡು ನಮೀಬಿಯಾ ಇದೆ. ಉತ್ತರಕ್ಕೆ ಬೋಟ್ಸ್‌ವಾನಾ (ಬೆಚುವಾನಾ 
ಲ್ಯಾಂಡ್‌) ಇದೆ. ಪೂರ್ವಕ್ಕೆ ಸ್ವಾಜಿಲ್ಯಾಂಡ್‌ ಇದೆ. ಇಡೀ ಲೆಸೊತೊ (ಬಸತೊಲ್ಯಾಂಡ್‌) 
ದೇಶವನ್ನು ದಕ್ಷಿಣ ಆಫ್ರಿಕಾ ಸುತ್ತುವರಿದಿದೆ. 

೧೨,೨೩,೨೦೧ ಚದರ ಕಿಲೊ ಮೀಟರ್‌ ವಿಸೀರ್ಣದ ದಕ್ಷಿಣ ಆಫ್ರಿಕಾದಲ್ಲಿ 
೧೧.೧೬% ಕೃಷಿ ಭೂಮಿ ಇದೆ. ೬೫.೪೦% ಹುಲ್ಲುಗಾವಲಿದೆ. ೩.೪೦% ಅರಣ್ಯವಿದೆ. 
೨೦.೦೪% ಇತರ ಭೂಮಿ ಇದೆ. ೨೭೯೮ ಕಿಲೊ ಮೀಟರ್‌ ಉದ್ದದ ಕರಾವಳಿ 
ಪ್ರದೇಶವಿದೆ. ೪೯೪೪ ಕಿಲೊ ಮೀಟರ್‌ ಉದ್ದದ ಗಡಿ ಇದೆ. 


ಪ್ರವೇಶ / ೨೫ 


ದಕ್ಷಿಣ ಆಫ್ರಿಕಾದ ಒಟ್ಟು ಜನಸಂಖ್ಯೆ ೪.೮೪ ಕೋಟಿ. ಅದರಲ್ಲಿ ೬೯.೯೦% 
ಕರಿಯರು. ೧೭.೮೦% ಬಿಳಿಯರು, ಶೇಕಡಾ ೯.೪೦% ಮಿಶ್ರವರ್ಣೀಯರು ಮತ್ತು 
೨.೯೦% ಏಷ್ಯನ್ನರು ಇದ್ದಾರೆ. ಬಿಳಿಯರಲ್ಲಿ ೬೦% ಆಫ್ರಿಕಾನರ್‌ಗಳಿದ್ದಾರೆ. ಆಫ್ರಿಕಾನರ್‌ 
ಗಳೆಂದರೆ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿದ ಡಚ್‌ ಸಂತತಿಯ ಬಿಳಿಯರು. ಅವರಲ್ಲಿ 
ಕೆಲವರು ಜರ್ಮನ್‌ ಮತ್ತು ಫ್ರೆಂಚ್‌ ಮೂಲದವರಾಗಿದ್ದಾರೆ. ೪೦% ಬಿಳಿಯರು 
ಆಂಗ್ಲ ಸಂತತಿಗೆ ಸೇರಿದವರಾಗಿದ್ದಾರೆ. ಏಷ್ಯನ್ನರಲ್ಲಿ ೬೦% ಹಿ೦ದೂಗಳಿದ್ದಾರೆ. ೨೦% 
ಮುಸ್ಲಿಮರಿದ್ದಾರೆ. ೧೦% ಯಹೂದಿಯರಿದ್ದಾರೆ. ಬಿಳಿಯರಲ್ಲಿ ಬಹುಪಾಲು ಮಂದಿ 
ಕ್ರ ಸ ಧರ್ಮಕ್ಕೆ ಸೇರಿದ್ದಾರೆ. ಒಟ್ಟು ಬಿಳಿಯರಲ್ಲಿನ ೪೦% ಮಂದಿ ಡಚ್‌ ರಿಫಾರ್ಮ್‌ಡ್‌ 
ಚರ್ಚ್‌ಗೆ ಸೇರಿದ್ದಾರೆ. ಕರಿಯರಲ್ಲಿ ೬೦% ಮಂದಿ ಕ್ರೈಸ್ತಧರ್ಮ ಸ್ವೀಕರಿಸಿದ್ದಾರೆ. 


ಡಚ್‌ ಬಿಳಿಯರ ಆಫ್ರಿಕಾನ್ಸ್‌ ಭಾಷೆ ಮತ್ತು ಬ್ರಿಟಿಷ್‌ ಬಿಳಿಯರ ಇಂಗ್ಲಿಷ್‌ 
ಭಾಷೆ ಆಡಳಿತ ಭಾಷೆಗಳಾಗಿವೆ. ಪ್ರಿಟೊರಿಯಾ ನಗರ ಆಡಳಿತಕ್ಕೆ ಸಂಬಂಧಿಸಿದ 
ರಾಜಧಾನಿ, ಕೇಪ್‌ಟೌನ್‌ ಶಾಸಕಾಂಗದ ರಾಜಧಾನಿಯಾದರೆ ಬ್ಲೊಯೆಮ್‌ ಫೊಂಟೀನ್‌ 
ನ್ಯಾಯಾಂಗಕ್ಕೆ ಸಂಬಂಧಿಸಿದ ರಾಜಧಾನಿ. ಇಲ್ಲಿ ಚಲಾವಣೆಯಲ್ಲಿರುವ ನಾಣ್ಯದ 
ಹೆಸರು ರ್ಯಾಂಡ್‌. ಬಿಳಿಯರಲ್ಲಿ ೧% ಮಂದಿ ನಿರಕ್ಷಿರಿಗಳಿದ್ದರೆ ಕರಿಯರಲ್ಲಿ ೫೦% 
ಮಂದಿ ನಿರಕ್ಷರಿಗಳಿದ್ದಾರೆ. ಒಟ್ಟು ಸಾಕ್ಷರತೆ ೮೭%. ೩೧% ಜನ ಬಡತನದ ರೇಖೆಯ 
ಕೆಳಗೆ ಬದುಕುತ್ತಿದ್ದಾರೆ. ೩೩% ನಿರುದ್ಯೋಗಿಗಳಿದ್ದಾರೆ. ೧೦% ಜನ ಎಚ್‌.ಐ.ವಿ. 
ಸೋಂಕಿನಿಂದ ಬಳಲುತ್ತಿದ್ದಾರೆ. ೨.೩೦ ಕೋಟಿ ಜನರಿಗೆ ವಿದ್ಯುಚ್ಛಕ್ತಿ ಮತ್ತು ಶೌಚಾಲಯ 
ಸೌಲಭ್ಯವಿಲ್ಲ. ೧.೨೦ ಕೋಟಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವಿಲ್ಲ. 
೨೦ ಲಕ್ಷ ಮಕ್ಕಳು ಶಾಲೆಗಳಿಂದ ಹೊರಗುಳಿದಿದ್ದಾರೆ. ಸದ್ಯ ಜಾಕೋಬ್‌ ಜುಮಾ 
ಅವರು ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಅಧ್ಯಕ್ಷರಾಗಿದ್ದಾರೆ. 


ಅನಾದಿ ಕಾಲದಿಂದಲೂ ಆಫ್ರಿಕಾ ಖಂಡ ಕರಿಯರ ವಾಸಸ್ಥಳವಾಗಿದೆ. ಖೂಯಿ 
ಖೊಯಿ ಎ೦ಬ ಕಪ್ಪು ಜನಾಂಗ ಕ್ರಿಶ. ೧೦೦೦ಕ್ಕೆ ಮೊದಲು ಮಧ್ಯ ಆಫ್ರಿಕಾದಿಂದ 
ಈ ಪ್ರದೇಶಕ್ಕೆ ವಲಸೆ ಬಂದಿತು. ಟ್ರಾನ್ಸ್‌ವಾಲ್‌ನಲ್ಲಿ ತಳವೂರಿತು. ಜುಲು ಮತ್ತು 
ಕ್ಲೋಸಾ ಜನಾಂಗದ ಮೂಲದವರು ಕ್ರಿಶ. ೧೫೦೦ರ ವೇಳೆಗೆ ಪೂರ್ವದ ಕರಾವಳಿಯ 
ಬಹುಭಾಗದಲ್ಲಿ ಜೀವನ ಸಾಗಿಸಿದ್ದರು. 


ಪೋರ್ತುಗೀಜ್‌ನ ಶೋಧಕ ಬಾರ್ತೊಲೊಮೆನ್‌ ಡಿಯಾಜ್‌ ೧೪೮೮ರಲ್ಲಿ 
ಕೇಪ್‌ ಆಫ್‌ ಗುಡ್‌ ಹೋಪ್‌ ತಲುಪಿದ. ಆಫ್ರಿಕಾ ಖಂಡದ ದಕ್ಷಿಣ ತುದಿಯಲ್ಲೆಲ್ಲ 
ಸುತ್ತಾಡಿದ. ಕ್ರಿಶ. ೧೬೦೦ರ ವೇಳೆಗೆ ಇಂಗ್ಲಿಷರು. ಡಚ್ಚರು ಮತ್ತು ಫ್ರೆಂಚರು ಭಾರತೀಯ 


೬ / ನೆಲನ್‌ ಮಂಡೇಲಾ 


ವ್ಯಾಪಾರದ ಮೇಲೆ ಹಿಡಿತ ಸಾಧಿಸಿದ್ದರು. ಭಾರತಕ್ಕೆ ಹೋಗುವ ವ್ಯಾಪಾರಿ ಹಡಗುಗಳಿಗೆ 
ದಕ್ಷಿಣ ಆಫ್ರಿಕಾ ತಂಗುದಾಣವಾಯಿತು. ೧೬೫೨ನೇ ಏಪ್ರಿಲ್‌ ೬ರಂದು ಡಚ್‌ ಈಸ್ಟ್‌ 
ಇಂಡಿಯಾ ಕಂಪನಿಯ ಜಾನ್‌ವಾನ್‌ ರಿಬೀಕ್‌ ಮೂರು ಹಡಗುಗಳಿಂದ ಬಂದಿಳಿದ. 
ನಾವಿಕರಿಗೆ ತಾಜಾ ಮಾಂಸದ ಅವಶ್ಯಕತೆ ಇತ್ತು. ಮುಂದೆ ಬಹುದೂರದ ಭಾರತಕ್ಕೆ 
ಸಾಗಬೇಕಾಗುತ್ತಿತ್ತು. ವಿಶ್ರಾಂತಿಯ ಈ ಸ್ಥಾನದ ಮೇಲೆ ಇಂಗ್ಲಿಷ್‌ ಮತ್ತು ಫ್ರೆಂಚರ 
ಕಣ್ಣು ಬಿದ್ದಿತ್ತು. ಆದರೆ ಜಾನ್‌ವಾನ್‌ ರಿಬೀಕ್‌ ತನ್ನ ನಾವಿಕರೊಂದಿಗೆ ಅಲ್ಲೇ ತಳವೂರಿದ. 
ಡಚ್‌ ಈಸ್ಟ್‌ ಇಂಡಿಯಾ ಕಂಪನಿಗೆ ತಳಹದಿ ರೂಪಿಸಿದ. ಆ ಪ್ರದೇಶದ ಸಾನ್‌ 
ಮತ್ತು ಖೊಯಿ ಜನಾಂಗದವರಿಂದ ಭೂಮಿ ಮತ್ತು ದನಗಳನ್ನು ಕಸಿದುಕೊಳ್ಳಲಾಯಿತು. 
ಅವರನ್ನು ಹತ್ತಿಕ್ಕಲಾಯಿತು. ಹೀಗೆ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ದಬ್ಬಾಳಿಕೆ 
ಶುರುವಾಯಿತು. 


ಡಚ್‌ ಈಸ್ಟ್‌ ಇಂಡಿಯಾ ಕಂಪನಿ ೧೬೫೨ರಲ್ಲಿ ಸರಬರಾಜು ಕೇಂದ್ರ ಸ್ಥಾಪಿಸಿದ 
ನಂತರ ಬಿಳಿಯರು ಕೇಪ್‌ ಟೌನ್‌ನಲ್ಲಿ ಶಾಶ್ವತವಾಗಿ ಉಳಿದರು. ಡಚ್‌ ಸೈನಿಕರನ್ನು 
ಸೇವೆಯಿ೦ದ ಬಿಡುಗಡೆ ಮಾಡಿ ಆಹಾರಧಾನ್ಯ ಬೆಳೆಯಲು ಅವಕಾಶ ನೀಡಲಾಯಿತು. 
೧೬೮೮ರಲ್ಲಿ ಫ್ರೆಂಚರು ಬಂದು ನೆಲೆಸಿದರು. ೧೭೯೫ರಲ್ಲಿ ಬ್ರಿಟಿಷರು ಬಂದು ಡಚ್‌ 
ಕಾಲೋನಿಯಾಗಿದ್ದ ಕೇಪ್‌ ಆಫ್‌ ಗುಡ್‌ ಹೋಪ್‌ಗೆ ಮುತ್ತಿಗೆ ಹಾಕಿದರು. ಅಂದಿನಿಂದ 
ಆಫ್ರಿಕಾನರು (ಡಚ್‌ ಮೂಲದ ಬಿಳಿಯರು) ಮತ್ತು ಆಂಗ್ಲರ ಮಧ್ಯೆ ಕಿತ್ತಾಟ 
ಪ್ರಾರಂಭವಾಯಿತು. ೧೮೫೭ರಲ್ಲಿ ಕೃಷಿ ಕೆಲಸಕ್ಕಾಗಿ ಪಶ್ಚಿಮ ಆಫ್ರಿಕಾ ಮತ್ತು ಏಷ್ಯಾದಿ೦ದ 
ಗುಲಾಮರನ್ನು ತರಲಾಯಿತು. 


೧೮೨೦ರಲ್ಲಿ ವರೆಗೆ ಡಚ್‌ ಭಾಷೆಯಲ್ಲಿ ಆಡಳಿತ ನಡೆಯುತ್ತಿತ್ತು. ನಂತರ 
ಇಂಗ್ಲಿಷ್‌ ಆಡಳಿತ ಭಾಷೆಯಾಯಿತು. ಬ್ರಿಟಿಷರ ರಾಜಕೀಯ ಹಿಡಿತ ಮತ್ತು ಸಾಂಸ್ಕೃತಿಕ 
ಪ್ರಾಬಲ್ಯದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ೧೮೩೬ರಲ್ಲಿ ಬೋಅರ್‌ (ಆಫ್ರಿಕಾನರ್‌ 
ರೈತರು)ಗಳು ಉತ್ತರದ ಕಡೆ ವಲಸೆ ಹೋದರು. ಇದಕ್ಕೆ "ದಿ ಗ್ರೇಟ್‌ ಟ್ರೆಕ್‌' ಎಂದು 
ಕರೆಯುತ್ತಾರೆ. ೧೦ ಸಾವಿರದಷ್ಟು ಬೋಅರ್‌ ಗಂಡಸರು ಮತ್ತು ಹೆಂಗಸರು ತಮ್ಮ 
ಮನೆ-ಮಠ ಬಿಟ್ಟು ಕೇಪ್‌ನಲ್ಲಿನ ಬ್ರಿಟಿಷ್‌ ಸರ್ಕಾರದಿಂದ ಸಾಧ್ಯವಾದಷ್ಟು ದೂರ 
ಹೋದರು. ಇದರಿಂದಾಗಿ ತುಂಬ ಕಷ್ಟ-ನಷ್ಟ ಅನುಭವಿಸಿದರು. ಈ ಸಂದರ್ಭದಲ್ಲಿ 
ಅವರು ಜುಲುಗಳ ಜೊತೆ ಹೋರಾಡಬೇಕಾಯಿತು. ೧೮೩೮ರಲ್ಲಿ ಬೋಆರ್‌ಗಳು 
ಜುಲು ಜನರನ್ನು ಸೋಲಿಸಿದರು. ೧೮೫೨ ಮತ್ತು ೧೮೫೪ರಲ್ಲಿ ಟ್ರಾನ್ಸ್‌ವಾಲ್‌ 
ಮತ್ತು ಆರೆಂಜ್‌ ಫ್ರೀ ಸ್ಟೇಟ್‌ಗಳೆಂಬ ಬೋಅರ್‌ ಗಣರಾಜ್ಯಗಳನ್ನು ಸ್ಥಾಪಿಸಲಾಯಿತು. 
ಬ್ರಿಟಿಷರು ಅವರ ಮೇಲೆ ಯುದ್ಧ ಸಾರುತ್ತಲೇ ಇದ್ದರು. 


ಪ್ರವೇಶ / ೨೭ 


ಉತ್ತರ ನತಾಲ್‌ನಲ್ಲಿ ಜುಲುಗಳ ಪ್ರಾಬಲ್ಯ ಇನ್ನೂ ಇತ್ತು. ೧೮೭೯ರಲ್ಲಿ ಬ್ರಿಟಿಷರು 
ಅವರ ಮೇಲೆ ದಾಳಿ ಮಾಡಿ ಜುಲು ಸೈನ್ಯವನ್ನು ಧ್ವಂಸ ಮಾಡಿದರು. ಜುಲುಲ್ಯಾಂಡ್‌ 
ಮೇಲೆ ಪ್ರಭುತ್ವ ಸ್ಥಾಪಿಸಿದರು. 

೧೮೬೭ರಲ್ಲಿ ಬ್ರಿಟಿಷ್‌ ಪ್ರದೇಶವಾದ ಕಿಂಬರ್ಲಿಯಲ್ಲಿ ವಜ್ರದ ನಿಕ್ಷೇಪ ಪತ್ತೆ 
ಆಯಿತು. ೧೮೮೬ರಲ್ಲಿ ಬೋಅರ್‌ ಗಣರಾಜ್ಯದ ಟ್ರಾನ್ಸ್‌ವಾಲ್‌ ಪ್ರದೇಶದ ವಿಟ್‌ವಾಟರ್ಸ್‌ 
ರ್ಯಾಂಡ್‌ನಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಯಿತು. ತದನ೦ತರ ಐರೋಪ್ಯ ದೇಶಗಳ 
ಜನ, ಮುಖ್ಯವಾಗಿ ಬ್ರಿಟಿಷರು, ದಕ್ಷಿಣ ಆಫ್ರಿಕಾಗೆ ನುಗ್ಗತೊಡಗಿದರು. ಈ ಸಂಪತ್ತು 
ದಕ್ಷಿಣ ಆಫ್ರಿಕಾದ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಯನ್ನೇ ಬದಲಾಯಿಸಿತು. ಬಿಳಿಯರು 
ಬ೦ದೂಕಗಳ ಮೂಲಕ ಕರಿಯರನ್ನು ಸೋಲಿಸಿದರು. ದಕ್ಷಿಣ ಆಫ್ರಿಕಾದ ಸ೦ಪನ್ಮೂಲಗಳ 
ಮೂಲಕ ಕರಿಯರ ಮೇಲೆ ಹತೋಟಿ ಸಾಧಿಸಿದರು. ಬಡದೇಶಗಳ ಜನರನ್ನು 
ಮತ್ತು ಅವರ ಸಂಪನ್ಮೂಲಗಳನ್ನು ಲೂಟಿ ಮಾಡುವಲ್ಲಿ ಸುಲಿಗೆಕೋರರು ಬಂದೂಕು 
ಮತ್ತು ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಿಸಿಕೊಳ್ಳುತ್ತಾರೆ ಎಂಬುದಕ್ಕೆ ದಕ್ಷಿಣ ಆಫ್ರಿಕಾ 
ಸಾಕ್ಷಿಯಾಗಿದೆ. 


ಈ ನಿಕ್ಷೇಪಗಳಿಂದಾಗಿ ಬ್ರಿಟಿಷರು ಬೋಅರ್‌ಗಳ ಮೇಲೆ ತೀವ್ರ ದಾಳಿ 
ಪ್ರಾರಂಭಿಸಿದರು. ಇವು ಆಂಗ್ಲೋ-ಬೋಅರ್‌ ಯುದ್ಧಗಳೆಂದು ಪ್ರಸಿದ್ಧವಾಗಿವೆ. 
೧೮೮೦-೮೧ ಮತ್ತು ೧೮೯೯-೧೯೦೨ರಲ್ಲಿ ಈ ಯುದ್ಧಗಳು ನಡದೆವು. ಕೊನೆಯ 
ಯುದ್ಧ ಘನಘೋರವಾಗಿತ್ತು. ಬೋಅರ್‌ ಗಣರಾಜ್ಯದ ಪ್ರತಿಯೊಂದು ಹೊಲ- 
ತೋಟ ಧ್ವಂಸವಾಗಿತ್ತು. ೨೬ ಸಾವಿರ ಬೋಅರ್‌ ಹೆಂಗಸರು ಮತ್ತು ಮಕ್ಕಳು 
ಬ್ರಿಟಷರ ಯಾತನಾ ಶಿಬಿರಗಳಲ್ಲಿ ಸಾಂಕ್ರಾಮಿಕ ರೋಗದಿಂದ ಅಸುನೀಗಿದರು. 
ಯುದ್ಧದಲ್ಲಿ ೬ ಸಾವಿರ ಬೋಅರ್‌ ಸೈನಿಕರು ಮತ್ತು ೭೭೯೨ ಮಂದಿ ಬ್ರಿಟಿಷ್‌ 
ಸೈನಿಕರು ಸತ್ತರು. ೩೫ ಸಾವಿರ ಬೋಅರ್‌ಗಳು ಮತ್ತು ೩ ಲಕ್ಷ ಬ್ರಿಟಿಷರು ಯುದ್ಧದಲ್ಲಿ 
ಭಾಗವಹಿಸಿದ್ದರು. ಯುದ್ಧದಲ್ಲಿ ಗೆದ್ದ ಬ್ರಿಟಷರು ಬೋಅರ್‌ ಗಣರಾಜ್ಯಗಳನ್ನು ಬ್ರಿಟಿಷ್‌ 
ಚಕ್ರಾಧಿಪತ್ಯಕ್ಕೆ ಸೇರಿಸಿಕೊ೦ಡರು. 


೧೯೧೦ನೇ ಮೇ ೩೧ರಂದು ಕೇಪ್‌ ಮತ್ತು ನತಾಲ್‌ ಬ್ರಿಟಿಷ್‌ ಕಾಲೋನಿ 
ಹಾಗೂ ಬೋಅರ್‌ ಗಣರಾಜ್ಯಗಳನ್ನು ಸೇರಿಸಿ ಬ್ರಿಟಿಷ್‌ ಸಾಮ್ರಾಜ್ಯದ ಅಡಿಯಲ್ಲಿ 
"ಯೂನಿಯನ್‌ ಆಫ್‌ ಸೌತ್‌ ಆಫ್ರಿಕಾ' ಸ್ಥಾಪಿಸಲಾಯಿತು. ಜೂನ್‌ ೧೯೩೪ರಲ್ಲಿ 
ದಕ್ಷಿಣ ಆಫ್ರಿಕಾ ಸ್ವತಂತ್ರ ದೇಶವಾಯಿತು. ೧೯೬೧ರಲ್ಲಿ ಮೇ ೩೧ರಂದು ಬ್ರಿಟಿಷರ 
ಕಾಮನ್‌ ವೆಲ್ಫ್‌ ಹಿಡಿತದಿಂದ ಬಿಡಿಸಿಕೊಂಡು 'ಗಣರಾಜ್ಯ'ವಾಯಿತು. 


೨೮ / ನೆಲ್ಸನ್‌ ಮಂಡೇಲಾ 


ಎರಡನೆಯ ಮಹಾಯುದ್ಧದ ಸಮಯದಿಂದ ದೇಶವನ್ನು ಆಳುತ್ತಿದ್ದ ನ್ಯಾಷನಲ್‌ 
ಪಾರ್ಟಿ ಆಫ್ರಿಕಾನರ್‌ಗೆ ಸೇರಿದೆ. ದಕ್ಷಿಣ ಆಫ್ರಿಕಾದಲ್ಲಿ ವರ್ಣದ್ವೇಷ ಬೆಳೆಸುವಲ್ಲಿ 
ಇದರ ಪಾತ್ರ ಪ್ರಮುಖವಾಗಿದೆ. ಬಿಳಿಯರು ಆನುವಂಶಿಕವಾಗಿ ಕರಿಯರಿಗಿಂತ ಶ್ರೇಷ್ಠರು 
ಎ೦ಬುದು ಅವರ ವಾದವಾಗಿದೆ. ಆದರೆ ಕರಿಯರ ತೀವ್ರ ಹೋರಾಟಗಳಿಂದಾಗಿ 
ನಂತರದ ವರ್ಷಗಳಲ್ಲಿ ಬಿಳಿಯರು ಮೆತ್ತಗಾದರು. 


ಮಾರ್ಚ್‌ ೧೯೮೨ರಲ್ಲಿ ನ್ಯಾಷನಲ್‌ ಪಾರ್ಟಿಯಿಂದ ಸಿಡಿದ ಗುಂಪಿನಿಂದ 
ಕನ್ಸ್‌ರ್‌ವೇಟಿವ್‌ ಪಾರ್ಟಿ ಆಫ್‌ ಸೌತ್‌ ಆಫ್ರಿಕಾ ಹುಟ್ಟಿಕೊಂಡಿತು. ವರ್ಣದ್ವೇಷದಲ್ಲಿ 
ಈ ವಿರೋಧ ಪಕ್ಷ ನ್ಯಾಷನಲ್‌ ಪಾರ್ಟಿಯನ್ನೂ ಮೀರಿಸಿತು. 


ಆಂಗ್ಲರ ಪ್ರೊಗ್ರೆಸ್ಸಿವ್‌ ಫೆಡರಲ್‌ ಮತ್ತು ನ್ಯಾಷನಲ್‌ ಪಾರ್ಟಿಯಿಂದ ಹೊರಬಂದು 
ಇಂಡಿಪೆಂಡೆಂಟ್‌ ಪಾರ್ಟಿ ಹಾಗೂ ನ್ಯಾಷನಲ್‌ ಡೆಮಾಕ್ರಟಿಕ್‌ ಮೂವ್‌ಮೆಂಟ್‌ 
ಸ್ಥಾಪಿಸಿದ ಎರಡು ಗುಂಪುಗಳು ಸೇರಿಕೊಂಡು ಏಪ್ರಿಲ್‌ ೧೯೮೯ರಲ್ಲಿ ಡೆಮಾಕ್ರಟಿಕ್‌ 
ಪಾರ್ಟಿ ಸ್ಥಾಪಿಸಿದವು. ಇದು ಕೂಡ ಪ್ರಬಲ ವಿರೋಧ ಪಕ್ಷವಾಯಿತು. ವರ್ಣಭೇದ 
ನೀತಿಯನ್ನು ಈ ಪಕ್ಷ ತೀವ್ರವಾಗಿ ವಿರೋಧಿಸಿತು. ವಿರೋಧ ಪಕ್ಷವಾಗಿದ್ದ ಯುನೈಟೆಡ್‌ 
ಪಾರ್ಟಿ ಮತ್ತು ಇತರ ಗುಂಪುಗಳು ಸೇರಿ ನ್ಯೂ ರಿಪಬ್ಲಿಕ್‌ ಪಾರ್ಟಿ ಸ್ಥಾಪಿಸಿದವು. 
ವಿಕೇಂದ್ರೀಕೃತ ಫೆಡರಲ್‌ ವ್ಯವಸ್ಥೆಯನ್ನು ಈ ಪಕ್ಷ ಬಯಸಿತು. ಎಲ್ಲ ಜನಾಂಗೀಯ 
ಗುಂಪುಗಳು ಸ್ವಯಂ ಆಡಳಿತ ವ್ಯವಸ್ಥೆಯನ್ನು ಹೊಂದಬೇಕು. ಬಹುಜನಾಂಗೀಯ 
ಕೇಂದ್ರ ಸರ್ಕಾರವಿರಬೇಕು. ಆದರೆ ಅದರ ಮೇಲೆ ಬಿಳಿಯರ ಹಿಡಿತವಿರಬೇಕು 
ಎ೦ಬುದು ಅದರ ವಾದವಾಗಿತ್ತು. 


ಗಣಿ ಉದ್ಯಮ ಈ ದೇಶದ ಅರ್ಥ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಇಲ್ಲಿ ೭೦ 
ಪ್ರಕಾರದ ಖನಿಜಗಳ ಗಣಿಗಳಿವೆ. ಬಂಡವಾಳಶಾಹಿ ಜಗತ್ತಿನ ೭೦% ಬಂಗಾರ ಇಲ್ಲಿಯೇ 
ದೊರೆಯುತ್ತದೆ. ಕಲ್ಲಿದ್ದಲು ಮ್ಯಾಂಗನೀಸ್‌, ಕಬ್ಬಿಣ, ರತ್ನ, ವಜ್ರ, ಯುರೇನಿಯಂ, 
ಪ್ಲಾಟಿನಂ, ತಾಮ್ರ ಮುಂತಾದವುಗಳಿಗೆ ದಕ್ಷಿಣ ಆಫ್ರಿಕಾ ಪ್ರಸಿದ್ಧವಾಗಿದೆ. ಇಲ್ಲಿ ೧೨೦೦ 
ಬ್ರಿಟಿಷ್‌ ಕಂಪೆನಿಗಳಿವೆ. ೩೫೦ ಅಮೆರಿಕನ್‌, ೧೬೫ ಫ್ರೆಂಚ್‌ ಮತ್ತು ೪೫೦ ಜರ್ಮನಿ 
ಕಂಪೆನಿಗಳಿವೆ. ಬಿಳಿಯರು ಇಡೀ ದೇಶವನ್ನು ಅಪಾರ್ಥೈಡ್‌ ನೀತಿ ಮೂಲಕ ಲೂಟಿ 
ಮಾಡುತ್ತಿದ್ದರು. ಕರಿಯರು ತಮ್ಮ ನಾಡಿನಲ್ಲೇ ಪರಕೀಯರಾಗಿದ್ದರು. 


ಅಪಾರ್ಥೈಡ್‌ 


ಆಫ್ರಿಕಾನ್ಸ್‌ ಭಾಷೆಯಲ್ಲಿ ಅಪಾರ್ಟ್‌-ಹೇಟ್‌ ಎಂದರೆ ಪ್ರತ್ಯೇಕ ಅಭಿವೃದ್ಧಿ ಎಂದು 
ಅರ್ಥ. ಇದನ್ನು ಅಪಾರ್ಟ್ಟೇಟ್‌, ಅಪಾರ್ಥೀಡ್‌ ಮತ್ತು ಅಪಾರ್ಥೈಡ್‌ ಎಂದು 


ಪ್ರವೇಶ / ೨೯ 


ಉಚ್ಚರಿಸುತ್ತಾರೆ. ಈ ಅಮಾನುಷ ನೀತಿ "ವರ್ಣಭೇದ ನೀತಿ' ಎಂದು ಕುಪ್ರಸಿದ್ಧವಾಗಿದೆ. 
ಇದನ್ನು "ವರ್ಣದ್ವೇಷ" ಎಂದೂ ಕರೆಯುತ್ತಾರೆ. ಬಿಳಿಯರು ಕರಿಯರನ್ನು 
ಸಂವಿಧಾನಾತ್ಮಕವಾಗಿ ದ್ವೇಷಿಸಲು ಮತ್ತು ಅವರಿಗೆ ಯಾವುದೇ ರಾಜಕೀಯ, ಸಾಮಾಜಿಕ 
ಮತ್ತು ಆರ್ಥಿಕ ಸೌಲಭ್ಯಗಳು ದೊರೆಯದಂತೆ ಮಾಡಲು ಅಪಾರ್ಥೈಡ್‌ ನೀತಿಯ 
ವ್ಯವಸ್ಥೆ ಬಹು ಸಹಕಾರಿಯಾಗಿತ್ತು. 

ಈ ಅಪಾರ್ಥೈಡ್‌ ನೀತಿಯ ಪ್ರಕಾರ ದಕ್ಷಿಣ ಆಫ್ರಿಕಾದ ೮೩೫ ಭೂಮಿ ೧೮% 
ರಷ್ಟಿರುವ ಬಿಳಿಯರಿಗೆ ಮೀಸಲಾಗಿತ್ತು. ೧೩% ರಷ್ಟು ಪಾಳುಭೂಮಿ ೭೦% ಕರಿಯರ 
ಪಾಲಿಗೆ ಬಂದಿತ್ತು! ಐಹಿಕ ಅಭ್ಯುದಯದಿಂದ ಬಿಳಿಯರು ಉನತ್ತರಾಗಿದ್ದರು. ಕರಿಯರಿಗೆ 
ಹೇಗೊ ಜೀವಿಸಲು ಬೇಕಾದಷ್ಟು ಮಾತ್ರ ಸಿಗುತ್ತಿತ್ತು. ಬಿಳಿಯರ ಕೆಲಸಮಾಡಲು 
ಕರಿಯರು ಬದುಕುವಂಥ ಪರಿಸ್ಥಿತಿ ಉಂಟಾಗಿತ್ತು. ಬಿಳಿಯ ಕಾರ್ಮಿಕರು ಕರಿಯರು 
ಪಡೆಯುವ ಕೂಲಿಗಿಂತ ಆರು ಪಟ್ಟು ಹೆಚ್ಚು ಪಡೆಯುತ್ತಿದ್ದರು. ಕೆಲ ದಶಕಗಳ 
ಹಿಂದೆ ಅವರು ೨೦ ಪಟ್ರು ಜಾಸ್ತಿ ಪಡೆಯುತ್ತಿದ್ದರು. ಕರಿಯರಿಗೆ ಕುಶಲ ಕೆಲಸ 
ಕಲಿಯುವ ಅವಕಾಶವದಿದ್ದಿದ್ದಿಲ್ಲ. 


ಡಚ್ಚರು ಬಂದೊಡನೆ ಈ ಅಪಾರ್ಥೈಡ್‌ ವ್ಯವಸ್ಥೆ ಜಾರಿಗೆ ಬಂದಿತು. ೧೯೪೮ರ 
ಚುನಾವಣೆಯಲ್ಲಿ ಇದು ಸಿದ್ಧಾಂತವಾಗಿ ರೂಪುಗೊಂಡಿತು. ಆ ಚುನಾವಣೆ 
ಸಂದರ್ಭದಲ್ಲಿ ಡೇನಿಯಲ್‌ ಎಫ್‌. ಮಲಾನ್‌ ಈ ಸಿದ್ಧಾಂತ ಬಳಸಿ ವಿಜಯ 
ಸಾಧಿಸಿದ. ನೆಲ್ಸನ್‌ ಮಂಡೇಲಾ ಅವರು ೧೯೯೪ನೇ ಮೇ ತಿಂಗಳಲ್ಲಿ ದಕ್ಷಿಣ ಆಫ್ರಿಕಾದ 
ಮೊದಲ ಕಪ್ಪು ಅಧ್ಯಕ್ಷರಾಗಿ ಅಪಾರ್ಥೈಡ್‌ ವ್ಯವಸ್ಥೆಯನ್ನು ಕಿತ್ತಿಹಾಕಿ ಪ್ರಜಾಪ್ರಭುತ್ವ 
ಸ್ಥಾಪಿಸುವವರೆಗೆ ಈ ಜನಾಂಗಭೇದ ನೀತಿ ನ್ಯಾಷನಲ್‌ ಪಾರ್ಟಿಯ ಸಿದ್ಧಾಂತವಾಗಿತ್ತು. 


ವರ್ಣಬೇದ ನೀತಿಯಿಂದಾಗಿ ಕರಿಯರ ಬದುಕು ಅತ್ಯಂತ ಹೀನಸ್ಥಿತಿ ತಲುಪಿತ್ತು 
ದಕ್ಷಿಣ ಆಫ್ರಿಕಾದಲ್ಲಿ ಪ್ರತಿವರ್ಷ ೩೦ ಸಾವಿರದಷ್ಟು ಕರಿಯ ಮಕ್ಕಳು ಪೌಷ್ಟಿಕ ಆಹಾರದ 
ಕೊರತೆಯಿಂದ ಸಾಯುವಂಥ ದುಸ್ಥಿತಿ ನಿರ್ಮಾಣವಾಗಿತ್ತು. ೪೦೦ ಬಿಳಿಯರಿಗೆ 
ಒಬ್ಬ ವೈದ್ಯನಿದ್ದರೆ ೪೦ ಸಾವಿರ ಕರಿಯರಿಗೆ ಒಬ್ಬ ವೈದ್ಯನಿದ್ದ. ಇಲ್ಲಿ ಜನಾಂಗ ಹತ್ಯೆ 
ಅವ್ಯಾಹತವಾಗಿತ್ತು. ಇಲ್ಲಯಂತಹ ಕ್ರೂರ ಕಾನೂನುಗಳು ಜಗತ್ತಿನ ಯಾವ ದೇಶದಲ್ಲೂ 
ಇರಲಿಲ್ಲ. ಈ ಕಾನೂನುಗಳು ಬಿಳಿಯರ ರಕ್ಷಾಕವಚಗಳಾಗಿದ್ದವು. ಕರಿಯರ ಬದುಕು 
ಹೀರುವ ಸಾಧನಗಳಾಗಿದ್ದವು. ಇಲ್ಲಿನ ಜೈಲುಗಳಲ್ಲಿ ಪ್ರತಿವರ್ಷ ೨,೭೦,೦೦೦ ದಷ್ಟು 
ಕರಿಯರನ್ನು ತುಂಬಲಾಗುತ್ತಿತ್ತು. ಗಲ್ಲುಶಿಕ್ಷೆ ವಿಧಿಸುವಲ್ಲಿ ಈ ದೇಶ ವಿಶ್ವದಲ್ಲೇ ಪ್ರಥಮ 
ಸ್ಥಾನ ಪಡೆದಿತ್ತು. ಇಲ್ಲಿನ ಪೋಲೀಸರು ಸಾಮೂಹಿಕ ಹತ್ಯೆ ಮಾಡುವಲ್ಲಿ ನಿಸ್ಸೀಮ 


೩೦ / ನೆಲ್ಸನ್‌ ಮಂಡೇಲಾ 


ರಾಗಿದ್ದರು. ಕರಿಯರು ಗುಂಡಿಗಷ್ಟೇ ಆಹುತಿ ಆಗುವುದಿಲ್ಲ. ಜೈಲುಗಳಲ್ಲಿ ಅವರನ್ನು 
ಹೊಡೆದು ಸಾಯಿಸಲಾಗುತ್ತಿತ್ತು. ವಿದ್ಯುತ್‌ ಸ್ಪರ್ಶದಿಂದ ಕೊಲ್ಲಲಾಗುತ್ತಿತ್ತು. ನಿದ್ದೆಗೆಡಿಸಿ 
ಉಪವಾಸವಿಟ್ಟು ಜೀವ ತೆಗೆದುಕೊಳ್ಳಲಾಗುತ್ತಿತ್ತು! 


ಅಪಾರ್ಥೈಡ್‌ ವ್ಯವಸ್ಥೆ ಬರ್ಬರವಾಗಿದೆ. ಯಾವುದೇ ನಾಗರಿಕ ಸಮಾಜ 
ಹೇಸಿಕೊಳ್ಳುವಷ್ಟು ಜನಾಂಗ ದ್ವೇಷದಿಂದ ತುಂಬಿದೆ. ಎಶ್ವಶಾಂತಿಗೆ ಬೆದರಿಕೆ ಒಡ್ಡುವಂಥ 
ದ್ಹಾಗಿದೆ. ಇದರಿಂದಾಗಿ ದಕ್ಷಿಣ ಆಫ್ರಿಕಾ ಮಿಲಿಟರಿ ಮತ್ತು ಪೋಲೀಸ್‌ ರಾಜ್ಯವಾಗಿತ್ತು. 
ಈ ವರ್ಣಭೇದ ನೀತಿಯ ಜನಾಂಗವಾದಿ ಸರ್ಕಾರದ ಜೊತೆ ಸಹಕರಿಸುವುದು 
ವಿಶ್ವಸಂಸ್ಥೆಯ ಉದ್ದೇಶ ಮತ್ತು ತತ್ತ ಗಳಿಗೆ ವಿರುದ್ಧವಾಗಿದೆ ಎಂದು ವಿಶ್ವಸಂಸ್ಥೆ 
ಘೋಷಿಸಿತ್ತು. 

ಅಪಾರ್ಥೈಡ್‌ ನೀತಿಯಿಂದಾಗಿ ಬಿಳಿಯರು ಕರಿಯರನ್ನು ಪ್ರಾಣಿಗಳಂತೆ 
ಕಾಣುತ್ತಿದ್ದರು. ಬಿಳಿಯರು ಎದುರು ಬಂದರೆ ಕರಿಯರು (ತಲೆಯ ಮೇಲೆ ಹ್ಯಾಟ್‌ 
ಇದ್ದರೆ ತೆಗೆದು) ಪಕ್ಕಕ್ಕೆ ಸರಿಯಬೇಕು. ಬಿಳಿಯರಿಗೆ ಮೀಸಲಾಗಿರುವ ಹೋಟೆಲ್‌, 
ಬಸ್‌, ರೈಲುಬೋಗಿ, ಪಾರ್ಕ್‌ ಮುಂತಾದ ಸ್ಥಳಗಳಲ್ಲಿ ಕಾಲಿಡಬಾರದು ಎಂಬುವು 
ಸಂವಿಧಾನಬದ್ಧ ಆದೇಶಗಳಾಗಿದ್ದವು. 


ಕರಿಯ ಪುರುಷ ಟ್ರಾಕ್ಟರ್‌ ಚಾಲಕನಾಗುವುದೆಂದರೆ ಅತಿದೊಡ್ಡ ಹುದ್ದೆ ಪಡೆದಂತೆ. 
ಕರಿಯ ಮಹಿಳೆ ನರ್ಸ್‌ ಆಗುವುದೆಂದರೆ ಅತಿದೊಡ್ಡ ಸಾಧನೆ ಮಾಡಿದಂತೆ. ಉನ್ನತ 
ವಿದ್ಯಾಭ್ಯಾಸಕ್ಕಾಗಿ ಕರಿಯರಿಗೆ ಯಾವುದೇ ರೀತಿಯ ಅವಕಾಶಗಳಿರಲಿಲ್ಲ. ಅಪಾರ್ಥೈಡ್‌ 
ಎಂದರೆ ಬಿಳಿಯರ ಸುಖದ ಅಭಿವೃದ್ಧಿ ಮತ್ತು ಕರಿಯರ ದುಃಖದ ಅಭಿವೃದ್ಧಿ. 


ಬಂಟುಸ್ತಾನ್‌ಗಳು 


ಕ್ಲೋಸಾ ಭಾಷೆಯಲ್ಲಿ "ಬಂಟು' ಎಂದರೆ ಜನಾಂಗ. ದಕ್ಷಿಣ ಆಫ್ರಿಕಾದಲ್ಲಿ 
ಮುಖ್ಯವಾಗಿ ಹತ್ತು ಬುಡಕಟ್ಟುಗಳಿವೆ. ಈ ಜನಾಂಗಗಳಿಗೆ ೧೦ ತಾಯ್ನಾಡುಗಳಿವೆ. 
ಅವುಗಳಿಗೆ ಬಂಟುಸ್ತಾನ್‌ಗಳೆಂದು ಕರೆಯುತ್ತಾರೆ. ಈ ಬಂಟುಸ್ತಾನ್‌ ವ್ಯವಸ್ಥೆ ವರ್ಣಭೇದ 
ವ್ಯವಸ್ಥೆಯ ಒಂದು ಭಾಗವಾಗಿದೆ. ಬಿಳಿಯ ಸರ್ಕಾರ ಕರಿಯರನ್ನು ಪ್ರತ್ಯೇಕವಾಗಿ 
ಇಡುವುದರ ಮೂಲಕ ಅವರಲ್ಲಿ ಒಗ್ಗಟ್ಟು ಮೂಡದಂತೆ ನೋಡಿಕೊಂಡಿದೆ. 


ಹತ್ತು ಬಂಟುಸ್ತಾನ್‌ಗಳು (ಆವರಣದಲ್ಲಿ ಜನಾಂಗಗಳ ಹೆಸರುಗಳಿವೆ): 
ಬೊಪುಥಾಟ್ಸ್‌ವಾನಾ (ಟ್ಲ್ಯಾನಾ) ಸಿಸ್ಕೇಯಿ (ಕ್ಲೋಸಾ) ಟ್ರಾನ್‌ಕೆಯಿ (ಕ್ಲೋಸಾ) ವೆಂಡಾ 
(ವೆಂಡಾ) ಕಂಗ್ವಾನೆ (ಸ್ವಾಜಿ) ಕ್ವಾಜುಲು (ಜುಲು) ಲೆಬೋವಾ (ಉಸೊತೊ) ಕ್ವಾಕ್ವಾ 


ಪ್ರವೇಶ / ೩೧ 


(ದಸೋತೊ) ಗಜಾಂಕುಲು (ಶಾಂಗಾನ್‌-ತ್ತೋಂಗಾ) ಕ್ವಾಂಡೆಬೆಲೆ (ನ್ಹೇಬೆಲೆ) ಈ 
ಬಂಟುಸ್ತಾನ್‌ಗಳು ಮೇ ೧೯೯೪ರ ವರೆಗೆ ಬೃಹತ್‌ ಬಯಲು ಬಂದೀಖಾನೆಗಳಂತ್ರಿದ್ದವು. 


ಟ್ಲಾನ್ಸ್‌ಕೆಯಿ, ಬೊಪುಥಾಟ್ಸ್‌ವಾನಾ, ವೆಂಡಾ ಮತ್ತು ಸಿಸ್ಕೇಯಿ ಬ೦ಟುಸ್ತಾನ್‌ಗಳಿಗೆ 
ಸ್ವಾತಂತ್ರ್ಯ ಘೋಷಿಸಲಾಗಿದೆ. ಉಳಿದ ಬ೦ಟುಸ್ತಾನ್‌ಗಳಲ್ಲಿ ಸ್ವಯಂ ಆಡಳಿತ ಪದ್ಧತಿ 
ಇದೆ ಎಂದು ದಕ್ಷಿಣ ಆಫ್ರಿಕಾ ಸರ್ಕಾರ ಹೇಳುವುದು ಹಾಸ್ಕಾಸ್ಪದವಾಗಿತ್ತು. ಜಗತ್ತಿನ 
ಯಾವುದೇ ದೇಶ ಇವುಗಳಿಗೆ ಮಾನ್ಯತೆ ನೀಡಿದ್ದಿಲ್ಲ. 


ಅಪಾರ್ಥೈಡ್‌ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದಕ್ಕಾಗಿಯೇ ದೇಶದ ೧೩% 
ಪ್ರದೇಶದಲ್ಲಿ ಬ೦ಟುಸ್ತಾನ್‌ಗಳನ್ನು ಸೃಷ್ಟಿಸಲಾಗಿತ್ತು. ಇವು ನಿಜವಾದ ಅರ್ಥದಲ್ಲಿ 
ಕರಿಯರ ಕೊಳಚೆ ಪ್ರದೇಶಗಳಾಗಿದ್ದವು. ಬ೦ಟುಸ್ತಾನ್‌ಗಳ ಕರಿಯ ನಾಯಕರನೇಕರು 
ಬಿಳಿಯರ ಬಾಲಂಗೋಚಿಗಳಾಗಿದ್ದರು. ಕರಿಯರ ಹೋರಾಟಗಳಿಗೆ ಅಡ್ಡಗಾಲು 
ಹಾಕುತ್ತಲೇ ಇದ್ದರು. ಈ ಬ೦ಟುಸ್ತಾನ್‌ಗಳಲ್ಲಿ ವಾಸಿಸುವವರಿಗೆ ಹೇಳಿಕೊಳ್ಳುವಂಥ 
ಪೌರಸೌಲಭ್ಯಗಳಿಲ್ಲ. ಕರಿಯರು ಈ ಬ೦ಟುಸ್ತಾನ್‌ಗಳನ್ನು ಬಿಟ್ಟು ಬಳಿಯರು ವಾಸಿಸುವ 
ಸ್ಥಳಗಳಿಗೆ ಬರುವಂತಿಲ್ಲ. ಬಿಳಿಯರಿಗೆ ಕೂಲಿಗಳು ಬೇಕಾದಾಗ ಈ ಬ೦ಟುಸ್ತಾನ್‌ಗಳಿಂದ 
ಕರೆಯಿಸಿಕೊಳ್ಳಲಾಗುತ್ತದೆ. ಆವಾಗ ಮಾತ್ರ ಬ೦ಟುಸ್ತಾನ್‌ಗಳ ಕರಿಯರಿಗೆ ಬಿಳಿಯರು 
ಇರುವಲ್ಲಿಗೆ ಬರುವ ಅವಕಾಶವಿದೆ. ಅದಕ್ಕಾಗಿ ಪಾಸ್‌ ಕಾಯ್ದೆಗಳನ್ನು ಜಾರಿಗೊಳಿಸ 
ಲಾಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ೧೬ ವರ್ಷ ಮೀರಿದ ಕರಿಯರು ಪಾಸ್‌ ಕಾಯ್ದೆ 
ಪ್ರಕಾರ ಗುರಿತಿನ ಪುಸ್ತಕ ಇಟ್ಟುಕೊಳ್ಳಬೇಕು. ಅದರಲ್ಲಿ ಅವರ ಗುರುತಿನ ನಂಬರ್‌, 
ಭಾವಚಿತ್ರ, ಬುಡಕಟ್ಟಿನ ಹೆಸರು ಮತ್ತು ಅವರು ಎಲ್ಲಿ ದುಡಿಯುವರೊ ಆ ಮಾಲೀಕರ 
ಹೆಸರು ಮತ್ತು ಮಾಹಿತಿಗಳು ಇರುತ್ತವೆ. ಪತ್ನಿಯ ಗುರುತಿನ ಪುಸ್ತಕದಲ್ಲಿ ಪತಿಯ 
ವಿವರಗಳೂ ಇರಬೇಕು. ಈ ಗುರುತಿನ ಪುಸ್ತಕವನ್ನು ಅಧಿಕಾರಿಗಳು ಕೇಳಿದಾಗ 
ತೋರಿಸಬೇಕು. ಇದಿಲ್ಲದೆ ಬ೦ಟುಸ್ತಾನ್‌ ಬಿಟ್ಟು ಹೊರಬರುವಂತಿಲ್ಲ. ಪಾಸ್‌ ಕಾಯ್ದೆ 
ಪ್ರಕಾರ ಬಿಳಿಯ ಬಾಲಕ ಕೂಡ ಈ ಗುರುತಿನ ಪುಸ್ತಕವನ್ನು ಸ್ಥಿರೀಕರಿಸುವುದಕ್ಕಾಗಿ 
ಸಹಿ ಮಾಡಬಹುದು. ಆದರೆ ಈ ಅಧಿಕೃತ ಪಾಸ್‌ ಪುಸ್ತಕಗಳಿಲ್ಲದೆ ಬಿಳಿಯರ 
ಪ್ರದೇಶಗಳಿಗೆ ಉದ್ಯೋಗ ಹುಡುಕಿಕೊಂಡು ಬರುವ ಕರಿಯರಲ್ಲಿ ಪ್ರತಿವರ್ಷ ಸರಾಸರಿ 
ಐದು ಲಕ್ಷ ಮಂದಿ ಶಿಕ್ಷೆಗೆ ಒಳಗಾಗುತ್ತಿದ್ದರು. 


ಕಪ್ಪು ಮಹಿಳೆ 


“ಕೊನೆಗೊಂಡಿತು ಕಾಳಗ 
ಆದರೆ ಬಹಳ ವರ್ಷಗಳ ನಂತರ 


೩೨ / ನೆಲ್ಸನ್‌ ಮಂಡೇಲಾ 


ತಮ್ಮ ಪುಟ್ಟ ಮರಿಗಳಿಗೆ 

ಕಥೆ ಹೇಳುವರು ಅಜ್ಜಿಗಳು- ನಾ ಬಲ್ಲೆ. 
ಹಳೆಯ ಅನಿಷ್ಟದ ದಿನಗಳಲ್ಲಿ 
ವಾಯಿಹೋಕ್‌ನ ಮಹಿಳೆಯರು 
ಎಂಥ ಧೈರ್ಯದಿಂದ ಹೋರಾಡಿದರು. 
ಎಂಬ ದೀರ್ಫ್ಥ ಕಥೆಯನ್ನು 
ಹೇಳಲಾಗುವುದು 
ಅಭಿಮಾನದೊಂದಿಗೆ 

ನಗೆಯೊಂದಿಗೆ'' 


ದಕ್ಷಿಣ ಆಫ್ರಿಕಾದ ಆರೆಂಜ್‌ ಫ್ರೀ ಸ್ಟೇಟ್‌ನ ಕಪ್ಪು ಮಹಿಳೆಯರು ನೆಲ್ಸನ್‌ ಮಂಡೇಲಾ 
ಹುಟ್ಟುವುದಕ್ಕೆ ೫ ವರ್ಷ ಮುಂಚೆ (ಜೂನ್‌ ೬, ೧೯೧೩) ಪಾಸ್‌ ಕಾಯ್ದೆ ಎರುದ್ಧ 
ಹೋರಾಡಿದರು. ಪಾಸ್‌ ಪುಸ್ತಕ ಇಲ್ಲದೆ ಕರಿಯರು ತಮ್ಮ ವಾಸಸ್ಥಾನಗಳಾದ 
ಬ೦ಟುಸ್ತಾನ್‌ಗಳನ್ನು ಬಿಟ್ಟು ಹೊರ ಬರುವಂತಿಲ್ಲ. ಆದರೆ ಆ ದಿನ ೬೦೦ ಮಹಿಳೆಯರು 
ಅಪಮಾನದ ಸಂಕೇತವಾದ ಪಾಸ್‌ ಬುಕ್‌ ಬದಲಿಗೆ ಅಭಿಮಾನ ಸಂಕೇತವಾದ 
ಬಡಿಗೆಯನ್ನು ಹಿಡಿದುಕೊ೦ಡು ಮೆರವಣಿಗೆ ಹೊರಡಿಸಿದರು. ಅವರು ಯುದ್ಧಕ್ಕೆ 
ಹೊರಟವರಂತೆ ಘೋಷಣೆ ಕೂಗುತ್ತಿದ್ದರು. ಅವರ ಆವೇಶವನ್ನು ಗಮನಿಸಿದ 
ನ್ಯಾಯಾಧೀಶ ನಡುಗಿದ. ಆದರೆ ಪೋಲೀಸ್‌ ಪೇದೆಯೊಬ್ಬ ಮಹಿಳೆಯೊಬ್ಬಳ ಕಾಲರ್‌ 
ಅನ್ನು ಗಟ್ಟಿಯಾಗಿ ಹಿಡಿದದ್ದೇ ತಡ ಆರುನೂರು ಬಡಿಗೆಗಳಿಗೆ ಬಲಿಯಾದ. 


ಹೀಗೆ ಕೊನೆಗೊಂಡ ಕಾಳಗವನ್ನು ಕುರಿತು ಅಂತ್ಯ ಪ್ರಾಸದಿಂದ ಕೂಡಿದ 
ಸುಂದರ ಕವನವನ್ನು ಅಜ್ಞಾತ ಕವಿಯೊಬ್ಬ “ಜಾನಿ ದಿ ಆಫಿಸ್‌ ಬಾಯ್‌' ಎಂಬ 
ಕಾವ್ಯನಾಮದಿಂದ ಬರೆದ. ಮಿಶ್ರವರ್ಣೀಯರ ಸಂಘಟನೆ "ಆಫ್ರಿಕನ್‌ ಪೀಪಲ್ಸ್‌ 
ಅರ್ಗನೈಸೇಷನ್‌' ೧೯೧೩ನೇ ಜೂನ್‌ ೨೭ರ ತನ್ನ ಪತ್ರಿಕೆಯಲ್ಲಿ ಈ ಕವನವನ್ನು 
ಪ್ರಕಟಿಸಿತು. ಆದರೆ ಆ ಘಟನೆ ಸಂಭವಿಸಿ ೮೦ ವರ್ಷಗಳಾದರೂ ಕಾಳಗ ಕೊನೆ 
ಗೊಂಡಿದ್ದಿಲ್ಲ. ಬಿಳಿಯ ಸರ್ಕಾರ ಕಪ್ಪು ಮಹಿಳೆಯನ್ನು ಹೀನವಾಗಿ ಕಾಣುವುದನ್ನು 
ಮುಂದುವರಿಸೇ ಇತ್ತು. 


ಬಂಡವಾಳಶಾಹಿ ವ್ಯವಸ್ಥೆಗೆ ಕಾರಣವಾದ ಬಿಳಿಯರು ಬರುವುದಕ್ಕೆ ಮೊದಲು 
ದಕ್ಷಿಣ ಆಫ್ರಿಕಾ ಸಮಾಜದಲ್ಲಿ ವಿವಿಧ ಗು೦ಪುಗಳು ತಮ್ಮ ಪಾಲಿನ ಕೆಲಸ ನಿರ್ವಹಿಸು 
ತ್ತಿದ್ದವು. ನಿರ್ಣಾಯಕ ಉತ್ಪಾದನಾ ಸಾಧನಗಳನ್ನು ಮತ್ತು ಭೂಮಿಯನ್ನು ಸಾಮೂಹಿಕ 
ಒಡೆತನಕ್ಕೆ ಒಳಪಡಿಸಲಾಗಿತ್ತು. ದನ-ಕರುಗಳನ್ನು ಜನ ಖಾಸಗಿಯಾಗಿ ಸಾಕುತ್ತಿದ್ದರು. 


ಪ್ರವೇಶ / ೩೩ 


ಅವರ ಜೀವನ ವಿಧಾನದಲ್ಲಿ ಬದಲಾವಣೆಯಾದ ನಂತರ ಲಿಂಗ ಆಧಾರದ ಮೇಲೆ 
ಶ್ರಮ ವಿಭಜನೆಯಾಯಿತು. ನಂತರ ಕೃಷಿಕಾರ್ಯ ಮತ್ತು ಜಾನುವಾರು ಸಾಕಣೆಯನ್ನು 
ಒಂದೇ ಮನೆಯವರು ಮಾಡಿದರೂ ಉಳುವ ಕೆಲಸವನ್ನು ಮಹಿಳೆ ವಹಿಸಿಕೊ೦ಡಳು. 
ಜಾನುವಾರು ಸಾಕಣೆ ಗಂಡಸಿನ ಪಾಲಿಗೆ ಬಂತು. (ಆಫ್ರಿಕಾ ಖಂಡದ ಬಹಳಷ್ಟು 
ಕಡೆ ಈ ಪದ್ಧತಿ ಜಾರಿಯಲ್ಲತ್ತು) ದುಡಿಮೆಯ ಈ ಎರಡೂ ಕ್ಷೇತ್ರಗಳು ಆರ್ಥಿಕ 
ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದ್ದವು. ಮಹಿಳೆಯರು ವಿಶೇಷ ಗೌರವಕ್ಕೆ 
ಅರ್ಹರಾಗಿದ್ದರು. ಏಕೆಂದರೆ ಸಂತತಿ ಪೋಷಣೆ ಮತ್ತು ಆಹಾರ ಉತ್ಪಾದನೆಯಲ್ಲಿ 
ಅವರ ಪಾತ್ರ ಪ್ರಮುಖವಾಗಿತ್ತು. 


ಆಫ್ರಿಕಾದಲ್ಲಿ ಲೊಬೊಲಾ (ಕನ್ಯಾ ಸಂಪತ್ತು) ಪದ್ಧತಿ ಇದೆ. ಮದುವೆ ಸಮಯದಲ್ಲಿ 
ವರನಾದವನು ಕನ್ಯೆಯ ಮನೆಯವರಿಗೆ "ಪರಿಹಾರ' ರೂಪದಲ್ಲಿ ಲೊಬಾಲಾ (ತೆರ) 
ಕೊಡಬೇಕಾಗುತ್ತದೆ. ಮಹಿಳೆಯ ದುಡಿಮೆ ಮತ್ತು ಜಾಣ್ಮೆಯನ್ನು ಗೌರವಿಸುವ ರೀತಿ 
ಇದು. 


ಸಮಾಜದ ಸಮಸ್ಯೆಗಳ ಪರಿಹಾರ ಮತ್ತು ನೀತಿ ನಿಯಮಗಳನ್ನು ನಿರ್ಧರಿಸು 
ವುದಕ್ಕಾಗಿ ಕರೆಯುವ ಸಭೆಯಲ್ಲಿ ಭಾಗವಹಿಸುವ ಹಕ್ಕು ಮಹಿಳೆಗೆ ಇಲ್ಲ. ಮದುವೆಗೆ 
ಮುಂಚೆ ಹೆಣ್ಣು ತನ್ನ ತಂದೆ, ಅಣ್ಣ ಇಲ್ಲವೆ ಸೋದರ ಮಾವನ ಅಧೀನದಲ್ಲಿರುತ್ತಾಳ. 
ಮಕ್ಕಳನ್ನು ಸಾಕುವ ಕೆಲಸ ಅವಳದಾಗಿದ್ದರೆ ಹೊರಗಿನ ಕೆಲಸವನ್ನು ಗಂಡ 
ನಿಭಾಯಿಸುತ್ತಾನೆ. ಇಂಥ ಸಂಪ್ರದಾಯದ ಸಮಾಜದಲ್ಲಿ ಕೂಡ ಆಫ್ರಿಕಾದ ಮಹಿಳೆ 
ಅನೇಕ ಹಕ್ಕುಗಳನ್ನು ಪಡೆದಿದ್ದಾಳೆ. ಸೂಲಗಿತ್ತಿಯರು, ನಾಟಿ ವೈದ್ಯೆಯರು, ಕಣಿ 
ಹೇಳುವವರು ಹೀಗೆ ಮಹಿಳೆಯರು ತಮ್ಮ ಜಾಣ್ಮೆಯ ಮೂಲಕ ಗಳಿಸುವ ಹಣದಲ್ಲಿ 
ಗಂಡನಿಗೆ ಯಾವುದೇ ಪಾಲಿಲ್ಲ. ಅದೇ ಪ್ರಕಾರ ಚಾಪೆ ಹೆಣೆಯುವ, ಮಡಿಕೆ ಮಾಡುವ 
ಮತ್ತು ಚರ್ಮದ ವಸ್ತುಗಳನ್ನು ತಯಾರಿಸುವ ಮಹಿಳೆಯರು ಕೂಡ ತಮ್ಮ ಗಳಿಕೆಯನ್ನು 
ಪ್ರತ್ಯೇಕವಾಗಿ ಇಟ್ಟುಕೊಳ್ಳುವ ಹಕ್ಕನ್ನು ಪಡೆದಿದ್ದಾರೆ. ಈ ರೀತಿಯ ವೈಯಕ್ತಿಕ ಆಸ್ತಿ 
ಅಲ್ಲದೆ ಮದುವೆ ಸಮಯದಲ್ಲಿ ತವರು ಮನೆಯವರು ಬಳುವಳಿಯಾಗಿ ಕೊಟ್ಟ 
ದನ (ಉಬುಲುಂಗಾ) ಕೂಡ ಎಂಥ ಪ್ರಸಂಗದಲ್ಲೂ ಗಂಡನ ಆಸ್ತಿಯಲ್ಲಿ ಸೇರ್ಪಡೆ 
ಯಾಗುವುದಿಲ್ಲ. ಮಹಿಳೆ ಸತ್ತ ನಂತರ ವೈಯಕ್ತಿಕ ಆಸ್ತಿಯೆಲ್ಲ ಆಕೆಯ ಕೊನೆಯ 
ಮಗುವಿಗೆ ಹೋಗುವುದು. ಗಂಡನ ಸಾಲ ತೀರಿಸಲು ಹೆಂಡತಿಯ ಆಸ್ತಿ ಬಳಸುವಂತಿಲ್ಲ. 
ಒ೦ದು ವೇಳೆ ವಿವಾಹ ವಿಚ್ಛೇದನವಾದರೆ ತನ್ನೆಲ್ಲ ಆಸ್ತಿಯನ್ನು ಆಕೆ ತೆಗೆದು ಕೊಂಡು 
ಹೋಗುವಳು. ಹಿಂದಿನ ಕಾಲದಲ್ಲಿ ಹೆಂಡತಿಗೆ ಹೊಡೆಯುವುದು ನಾಚಿಕೆಗೇಡಿತನದ 
ವಿಚಾರವಾಗಿತ್ತು. ಆತ ಸಾಮಾಜಿಕ ತಿರಸ್ಕಾರಕ್ಕೆ ಒಳಗಾಗುತ್ತಿದ್ದ. 


೩೪ / ನೆಲ್ಸನ್‌ ಮಂಡೇಲಾ 


ವಸಾಹತುಶಾಹಿ ವ್ಯವಸ್ಥೆ ಬಂದಾಗ ಕೃಷಿಯಲ್ಲಿ ಕೂಡ ಗ೦ಡಸರ ಪಾತ್ರ 
ಪ್ರಧಾನವಾಯಿತು. ಹೆ೦ಗಸರ ಕೆಲಸ ಅಡುಗೆ ಮನೆಗೆ ಸೀಮಿತವಾಯಿತು. ಮಹಿಳೆ 
ಉತ್ಪಾದಿಸುತ್ತಿದ್ದ ಮಡಕೆ, ಚಾಪೆ, ಸೋರೆಬುರುಡೆ ಮುಂತಾದವುಗಳಿಗೆ ಬೇಡಿಕೆ 
ಕಡಿಮೆಯಾಗಿ ಅವುಗಳ ಬದಲು ಬಂಡವಾಳಶಾಹಿ ಪದ್ಧತಿಯಿಂದ ಉತ್ಪಾದಿಸಿದ 
ವಸ್ತುಗಳು ಬಳಕೆಗೆ ಬ೦ದವು. 


ದಕ್ಷಿಣ ಆಫ್ರಿಕಾದಲ್ಲಿ 'ವಲಸೆ ಕಾರ್ಮಿಕರ ವ್ಯವಸ್ಥೆ' ಎ೦ಬ ಅಮಾನುಷ 
ವ್ಯವಸ್ಥೆಯೊಂದಿದೆ. ಬಿಳಿಯರ ನಗರಗಳಲ್ಲಿ ಕರಿಯರನ್ನು ಗುತ್ತಿಗೆ ಕೂಲಿಗಳನ್ನಾಗಿ 
ನೇಮಿಸಿಕೊಳ್ಳಲಾಗುತ್ತದೆ. ಆದರೆ ಬ೦ಟುಸ್ತಾನ್‌ಗಳಿ೦ದ ಬರುವ ಕರಿಯರು ಜೊತೆಯಲ್ಲಿ 
ತಮ್ಮ ಹೆಂಡಿರು. ಮಕ್ಕಳು ಮತ್ತು ತಾಯಿ-ತಂದೆಗಳನ್ನು ಕರೆದುಕೊಂಡು ಬರುವಂತಿಲ್ಲ. 
ಎಲ್ಲವನ್ನು ಕಳಕೊಂಡ ಕರಿಯರು ಹೊಟ್ಟೆಪಾಡಿಗಾಗಿ ಕೊನೆಗೆ ತಮ್ಮ ಕುಟುಂಬವನ್ನೂ 
'ಕಳದುಕೊಂಡು' ನಗರಗಳಿಗೆ ಬರುತ್ತಾರೆ. ಅಲ್ಲಿ ಯಾವುದೇ ಸರಿಯಾದ ಸೌಲಭ್ಯಗಳಿರದ 
ಪುರಷರ ವಸತಿ ಗೃಹಗಳೆಂಬ ಕಡೆ ವಾಸಿಸುತ್ತಾರೆ. ಅವನ್ನು ಕರಿಯ ಕೂಲಿಗಳಿಗಾಗಿಯೇ 
ನಿರ್ಮಿಸಲಾಗಿದೆ. ಅಂಥ ಅಸಹ್ಯ ಸ್ಥಳಗಳ್ಲಲಿ ಕೂಡ ಎಷ್ಟೋ ಕೂಲಿಕಾರರಿಗೆ ಉಳಿದು 
ಕೊಳ್ಳಲು ಅವಕಾಶ ಸಿಗುವುದಿಲ್ಲ. ಹೀಗೆ ವರ್ಣಭೇದ ನೀತಿಯ ದಕ್ಷಿಣ ಆಫ್ರಿಕಾ 
ಸರ್ಕಾರದ ಕಣ್ಣಲ್ಲಿ ಕಪ್ಪು ಗಂಡಸರೆ೦ದರೆ ದುಡಿಯುವ ಯಂತ್ರಗಳು! 


ಬರಗಾಲದಿಂದಾಗಿ ಕರಿಯರ ತುಂಡು ಭೂಮಿಗಳು ನಿರುಪಯುಕ್ತವಾಗುತ್ತವೆ. 
ಸಾಂಕ್ರಾಮಿಕ ರೋಗದಿಂದಾಗಿ ದನ-ಕರುಗಳನ್ನು ಕಳೆದುಕೊಳ್ಳುತ್ತಾರೆ. ಬರಡು 
ಭೂಮಿಯಲ್ಲಿ ದುಡಿಯುತ್ತ ಬ೦ಟುಸ್ತಾನ್‌ಗಳಲ್ಲಿ ದಿನಕಳೆಯುವ ಹೆಂಗಸರು, ಅನ್ನ- 
ಬಟ್ಟೆಗಳಿಗಾಗಿ ವಲಸೆ ಹೋದ ಗಂಡಂದಿರು ಮತ್ತು ಮಕ್ಕಳು ಹಣ ಕಳಿಸುವುದನ್ನು 
ಕಾಯುತ್ತ ಕುಳಿತಿರುತ್ತಿದ್ದರು. ಭೂಮಿಕಾಯ್ದೆ, ಪಾಸ್‌ ಕಾಯ್ದೆ ಮತ್ತು ನಗರ ಪ್ರದೇಶಗಳ 
ಕಾಯ್ದೆಗಳಿಂದಾಗಿ ಕಪ್ಪು ಮಹಿಳೆಯ ಜೀವನ ಬ೦ಟುಸ್ತಾನ್‌ಗಳಿಗೆ ಸೀಮಿತವಾಗಿತ್ತು. 
ವಲಸೆ ಕಾರ್ಮಿಕ ವ್ಯವಸ್ಥೆಯಿಂದಾಗಿ ಆಕೆ ಇನ್ನಷ್ಟು ನಿರ್ಗತಿಕಳಾಗಿದ್ದಳು. ಹೀಗೆ 
ಕರಿಯ ಕೂಲಿಗಳನ್ನು “ಆಮದು' ಮಾಡಿಕೊಳ್ಳುವ ಕ್ರಮ ಕಪ್ಪು ಮಹಿಳೆಗೆ ಎಲ್ಲ 
ರೀತಿಯಿಂದಲೂ ಮಾರಕವಾಗಿತ್ತು. ಸ್ಥಳೀಯರ ಆಡಳಿತ ಕಾಯ್ದೆ- ೧೯೨೭ರ ಪ್ರಕಾರ 
ಮಹಿಳೆಯರು ಸದಾ ಅಪ್ರಾಪ್ತ ವಯಸ್ಕರು. ಅವರ ಪಾಲನೆ-ಪೋಷಣೆ ಮಾಡುವ 
ಅಧಿಕಾರ ತಂದೆ ಇಲ್ಲವೆ ಗಂಡಂದಿರ ಕೈಯಲಿತ್ತು. ಇಡೀ ಕಪ್ಪು ಜನಾಂಗವನ್ನು 
ಸಂವಿಧಾನ ಬದ್ಧವಾಗಿ ಕಡೆಗಣಿಸಲಾಗಿತ್ತು. ಜನಾ೦ಗ, ಲಿ೦ಗ ಮತ್ತು ಮತ್ತು ವರ್ಗಭೇದ 
ಗಳಿಂದಾಗಿ ಕಪ್ಪು ಮಹಿಳೆ ಅತ್ಯಂತ ಕೆಳಸ್ತರದಲ್ಲಿದ್ದಳು. 


ಪ್ರವೇಶ / ೩೫ 


೧೯೦೩-೫ರ ಅವಧಿಯಲ್ಲಿ ವಿಪರೀತ ಬರಗಾಲ ಎದುರಿಸಿ, ಸಾಂಕ್ರಾಮಿಕ 
ರೋಗದಿಂದಾಗಿ ಲಕ್ಷಗಟ್ಟಲೆ ದನಕರುಗಳಲ್ಲಿ ಕಳೆದುಕೊ೦ಡ ನಂತರ ಕಪ್ಪು ಮಹಿಳೆಯರು 
ನಗರಗಳ ಕಡೆಗೆ ಬರಲು ಪ್ರಾರಂಭಿಸಿದರು. ನಗರದ ಬಿಳಿಯರ ಮನೆಗಳಲ್ಲಿ ಮನೆಗೆಲಸ 
ದವರಾಗಿ ಸೇರಿಕೊಂಡರು. ಕೂಲಿಗಳನ್ನು ಪಡೆಯುವುದು ಬಿಳಿಯರಿಗೆ ಗೌರವದ 
ಪ್ರತೀಕ ಕೂಡ ಆಗಿದೆ, ದುಡಿಯುವ ಕಪ್ಪು ಮಹಿಳೆಯರಲ್ಲಿ ೮೦% ಮಂದಿ ಮನೆಗೆಲಸ 
ಮತ್ತು ಕೃಷಿ ಕ್ಷೇತ್ರದಲ್ಲಿ ಇದ್ದರು. ಉಳಿದವರಲ್ಲಿ ಹೆಚ್ಚಾಗಿ ದಾದಿ ಮತ್ತು ಶಿಕ್ಷಕಿಯರಿದ್ದರು. 


ಇಡೀ ಕಪ್ಪು ಜನಾಂಗದಲ್ಲಿ ಅತ್ಯಂತ ಹೀನ ಸುಲಿಗೆ ಮತ್ತು ದಬ್ಬಾಳಿಕೆಗೆ 
ಒಳಗಾಗಿದ್ದವರೆಂದರೆ ಕೃಷಿ ಕಾರ್ಮಿಕರು. ಅವರಿಗೆ ಯಾವುದೇ ರೀತಿಯ ಸಂರಕ್ಷಣೆ 
ಇಲ್ಲ. ರಾಜಕೀಯ ಆಂದೋಲನ ಅವರಿಗೆ ತಲುಪಿದ್ದಿಲ್ಲ. ಕೃಷಿ ಕ್ಷೇತ್ರದಲ್ಲಿ ಬೇಡಿಕೆಗಿಂತ 
ಹೆಚ್ಚಿನ ಕೂಲಿಗಳಿರುವುದರಿ೦ದ ಬ೦ದಷ್ಟು ಕೂಲಿಗೆ ಅವರು ದುಡಿಯಲು ಸಿದ್ಧರಾಗಿದ್ದರು. 
ಕೃಷಿ ಕೂಲಿಕಾರರಿಗೆ ತಿಂಗಳಿಗೆ ಹತ್ತು ರ್ಯಾಂಡ್‌ ಕೂಲಿ ಮತ್ತು ಒಂದು ಚೀಲದಷ್ಟು 
ಮುಸುಕಿನ ಜೋಳದ ಹಿಟ್ಟನ್ನು ಕೊಡಲಾಗುತ್ತಿತ್ತು. ಅವರು ಕೆಲವು ಸಲ ಅವರು 
೧೭ ಗಂಟೆಗಳಷ್ಟು ಕಾಲ ಕೆಲಸ ಮಾಡಬೇಕಾಗಿತ್ತು. ಅಲ್ಲಿ ಬಾಲಕಾರ್ಮಿಕರನ್ನು 
ಕಾನೂನುಬದ್ಧವಾಗಿ ನೇಮಿಸಿಕೊಳ್ಳಬಹುದಿತ್ತು ಅವರಿಗೆ ವಾಸಿಸಲು ಕೊಡುವ ಮನೆಗಳು 
ದನದ ಕೊಟ್ಟಿಗೆಯಂತೆ ಇದ್ದವು. ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು, ಭಾರತೀಯರು 
ಮತ್ತು ಮಿಶ್ರವರ್ಣೀಯರಿಗಿ೦ತ ಆಫ್ರಿಕಾದ ಗ೦ಡಸರು ಕಡಿಮೆ ಕೂಲಿ ಪಡೆಯುತ್ತಿದ್ದರು. 
ಅವರ ಹೆ೦ಡಂದಿರಿಗೆ ಅವರಿಗಿಂತ ಶೇ. ೨೦ರಷ್ಟು ಕಡಿಮೆ ಕೂಲಿ ಕೊಡುತ್ತಿದ್ದರು. 


ನತಾಲ್‌ ಪ್ರಾಂತದಲ್ಲಿ ಅವರ ಪರಿಸ್ಥಿತಿ ಇನ್ನೂ ಅಸಹ್ಯವಾಗಿತ್ತು ಗುತ್ತಿಗೆ ರೂಪದಲ್ಲಿ 
ಅಲ್ಲಿ ಎರಡು ಲಕ್ಷ ಕೂಲಿಗಳು ದುಡಿಯುತ್ತಿದ್ದರು. ಕುಟುಂಬದ ಯಜಮಾನನಿಗೆ 
ತಿಂಗಳಿಗೆ ೫ ರ್ಯಾಂಡ್‌ ಮತ್ತು ಒಂದು ಚೀಲ ಮುಸುಕಿನ ಜೋಳದ ಹಿಟ್ಟನ್ನು 
ಕೊಡಲಾಗುತ್ತಿತ್ತು. ಹಿರಿಯ ಮಗನಿಗೆ ತಂದೆ ಪಡೆಯುವ ಅರ್ಧದಷ್ಟು ಸಿಗುತ್ತಿತ್ತು. 
ಹೆಂಡತಿ, ಹೆಣ್ಣುಮಕ್ಕಳು ಮತ್ತು ಬಾಲಕರು ಅಲ್ಲಿ ಪುಕ್ಕಟೆ ದುಡಿಯುತ್ತಿದ್ದರು! ಒಂದೇ 
ಕಡೆ ಬದುಕುವುದೊಂದೇ ಅವರಿಗೆ ಸಿಗುವ ಪ್ರತಿಫಲ. ಆರು ತಿಂಗಳುಗಳವರೆಗೆ 
ಮಾತ್ರ ಅವರಿಗೆ ಅಲ್ಲಿ ಕೃಷಿ ಕೆಲಸ. ನಂತರ ಗಂಡಸರು ಬಿಳಿಯರ ನಗರಗಳಿಗೆ 
ವಲಸೆ ಹೋಗುತ್ತಿದ್ದರು. ಅವರ ಹೆಂಡಿರು ಮಕ್ಕಳು ಬ೦ಟುಸ್ತಾನ್‌ ಸೇರುತ್ತಿದ್ದರು. 


ದಾರಿದ್ಯ ಮತ್ತು ಒಂಟಿತನಕ್ಕೆ ಬೇಸತ್ತು ಕಪ್ಪು ಮಹಿಳೆಯರು ಕಾನೂನಿಗೆ 
ವಿರುದ್ಧವಾಗಿ ನಗರಗಳಿಗೆ ವಲಸೆ ಹೋಗುವಾಗ ರಸೆಗಳಲಿ ತಡೆಯಲಾಗುತ್ತಿತ್ತು. 


ಎಬಿ ್‌ 


ಗುರುತಿನ ಪುಸ್ತಕವನ್ನು ಚೆಕ್‌ ಮಾಡುವ ನೆಪದಲ್ಲಿ ಪೋಲೀಸರು ಅವರ ಮೈತುಂಬ 


೩೬ / ನೆಲ್ಸನ್‌ ಮಂಡೇಲಾ 


ಕೈಯಾಡಿಸುತ್ತಿದ್ದರು. ಪ್ರತಿಭಟಿಸಿದರೆ ಕಡಿದು ಓಡಿಸುವಲ್ಲಿ ತರಬೇತಿ ಪಡೆದ ನಾಯಿಗಳನ್ನು 
ಅವರ ಮೇಲೆ ಬಿಡುತ್ತಿದ್ದರು. ಹೀಗೆ ಪಾಸ್‌ ಕಾಯ್ದೆ ಮೂಲಕ ಮಹಿಳೆಯರು ಮಾನಸಿಕ 
ಹಿ೦ಸೆ ಅನುಭವಿಸುತ್ತಿದ್ದರು. ತಮ್ಮ ಗಂಡಸರು ಮತ್ತು ಮಕ್ಕಳಿಂದ ಬೇರ್ಪಟ್ಟು 
ಬಂಟುಸ್ತಾನ್‌ಗಳೆಂಬ ಯಾತನಾ ಶಿಬಿರಗಳಲ್ಲಿ ಬದುಕುತ್ತಿದ್ದರು. 


`ದ ಫೆಡರೇಷನ್‌ ಆಫ್‌ ಸೌತ್‌ ಆಫ್ರಿಕನ್‌ ವುಮೆನ್‌' ೧೯೫೬ನೇ ಆಗಸ್ಟ್‌ 
೯ರಂದು ಪಾಸ್‌ ಕಾಯ್ದೆಯನ್ನು ತಿಸ್ಕರಿಸಿ ೨೦ ಸಾವಿರಸ ಮಹಿಳೆಯರ ಮೆರವಣಿಗೆ 
ಹೊರಡಿಸಿ ಅಪಾರ್ಥೈಡ್‌ ಸರ್ಕಾರದ ವಿರುದ್ಧ ಪ್ರತಿಭಟನೆ ವ್ಯಕ್ತಪಡಿಸಿದ್ದು ಐತಿಹಾಸಿಕ 
ವಾಗಿದೆ. ಅನೇಕ ಮಹಿಳೆಯರು ಹೋರಾಟದ ಮೂಲಕ ನಗರದ ಹೊರವಲಯಗಳಲ್ಲಿ 
ತಾವು ಬಿಡುಬಿಟ್ಟ ಸ್ಥಳದಲ್ಲೇ ಉಳಿಯುವಲ್ಲಿ ಯಶಸ್ವಿಯಾದರು. ಆದರೆ ಸರ್ಕಾರ 
ಯಾವುದೇ ರೀತಿಯ ಮೂಲಭೂತ ಸೌಲಭ್ಯ ನೀಡಿಲಿಲ್ಲ. ಅವರಿಗೆ ತಮ್ಮ ಮನೆ 
ದುರಸ್ತಿ ಮಾಡಿಕೊಳ್ಳುವ ಹಕ್ಕು ಕೂಡ ಇರಲಿಲ್ಲ. ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತ 
ಅನೇಕ ಮಹಿಳೆಯರು ಸಾವಿಗೀಡಾಗಿದ್ದಾರೆ. ಅಪಾರ್ಥೈಡ್‌ ಸರ್ಕಾರ ಜೈಲಿನಲ್ಲಿ ಕೂಡ 
ಅನೇಕ ಮಹಿಳೆಯರ ಕೊಲೆ ಮಾಡಿದೆ. ಪೋಲೀಸರ ಹಿಂಸೆಗೆ ಹೇಸಿ ಬ೦ಟುಸ್ತಾನ್‌ಗಳಲ್ಲೇ 
ಉಳಿಯುವ ಮಹಿಳೆಯರಲ್ಲಿ ಕೆಲವರು ವೇಶ್ಯಾವಾಟಿಕೆಗೆ ಇಳಿದರೆ ಮತ್ತೆ ಕೆಲವರು 
ಹತಾಶರಾಗಿ ಕುಡಿತದ ಚಟಕ್ಕೆ ಅ೦ಟಿಕೊ೦ಡರು. ಮಹಿಳೆಯರು ತಮ್ಮ ಗಂಡಂದಿ 
ರೊಂದಿಗೆ ಬದುಕುವ ಹಕ್ಕನ್ನು ಕೇಳಿದರು. ಗುತ್ತಿಗೆ ವ್ಯವಸ್ಥೆಯ ಕೂಲಿಯ ನೆಪದಲ್ಲಿ 
ಗ೦ಡ ಹೆ೦ಡ೦ದಿರನ್ನು ಬೇರ್ಪಡಿಸುವ ತಂತ್ರವನ್ನು ವಿರೋಧಿಸಿದರು. ಪುನರ್ವಸತಿ 
ಕೇಂದ್ರಗಳಲ್ಲಿ ಇಲ್ಲವೆ ಬ೦ಟುಸ್ತಾನ್‌ಗಳಲ್ಲಿ ಕೈತುಂಬ ಕೆಲಸವಿಲ್ಲದೆ ಅರೆಹೊಟ್ಟೆಯಿಂದ 
ಒಂಟಿಯಾಗಿ ಬದುಕುವುದನ್ನು ತಿರಸ್ಕರಿಸಿದರು. ಆ ಪ್ರದೇಶಗಳಲ್ಲಿ ದುಃಖವೊಂದನ್ನುಳಿದು 
ಬೇರೇನೂ ಇರಲಿಲ್ಲ. 


ದಕ್ಷಿಣ ಆಫ್ರಿಕಾದ ಶೇ. ೯೯ರಷ್ಟು ಉತ್ಪಾದನಾ ಸಾಧನಗಳು ಅಲ್ಪಸಂಖ್ಯಾತ 
ಬಿಳಿಯರ ಕೈಯಲ್ಲಿದ್ದವು. ಬಹುಸಂಖ್ಯಾತ ಕರಿಯರ ಆರ್ಥಿಕ ಸ್ಥಿತಿ ಮತ್ತು ಅವರ 
ಉತ್ಪಾದನಾ ಸಾಮರ್ಥ್ಯ ಎಷ್ಟು ಇದ್ದಿರಬಹುದು ಎಂಬುದಕ್ಕೆ ಇದೊಂದು ವಾಸ್ತವಾಂಶ 
ಸಾಕು. ಕರಿಯರಿಗೆ ಮಕ್ಕಳೇ ಸಂಪತ್ತು ವೃದ್ಧಾಪ್ಯದಲ್ಲಿ ಆಸರೆಗೆ ಬರುವ ಬೇರೆ ಸಂಪತ್ತಿಲ್ಲ 
ವಾದ್ದರಿಂದ ಅವರು ಎಲ್ಲ ಭರವಸೆಗಳನ್ನು ಮಕ್ಕಳ ಮೇಲೆ ಇಟ್ಟಿದ್ದರು. ಚಿಂತಾಜನಕವಾದ 
ಇಂಥ ಆರ್ಥಿಕ ಪರಿಸ್ಥಿತಿ ಇದ್ದರೆ ಬಿಳಿಯರು ಕೂಡ "ಮಕ್ಕಳೇ ಆಸರೆ' ಎಂದು 
ಭಾವಿಸದೆ ಗತ್ಯಂತರ ಎರುತ್ತಿರಲಿಲ್ಲ. ಆದರೆ ಹೆಚ್ಚು ಮಕ್ಕಳನ್ನು ಹೆರುವ ಕರಿಯರ 
ಬಗ್ಗೆ ಸರ್ಕಾರಕ್ಕೆ ತಿರಸ್ಕಾರವಿತ್ತು. ಅವರನ್ನು ನಿರ್ನಾಮಗೊಳಿಸುವ ಹುಚ್ಚು ಕಲ್ಪನೆ 


ಪ್ರವೇಶ / ೩೭ 


ಯೊಂದಿಗೆಸ ಕಪ್ಪು ಮಹಿಳೆಯರಿಗೆ ಒತ್ತಾಯದಿಂದ ಮತ್ತು ಅನೇಕ ಸಲ ಅರಿಯದಂತೆ 
ಕೂಡ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುತ್ತಿತ್ತು. “ಮನುಕುಲದಲ್ಲಿ ಉಳ್ಳವರು ಉತ್ಪಾದನಾ 
ಸಾಮಥ್ಯ ದೊಂದಿಗೆ ಜಾಣಕ ಆಗಿದ್ದಾರೆ. ನಾಗರಿಕತೆಯುಳ್ಳ ಅವರಿಗೆ ಹೊಣೆಗಾರಿಕೆ 
ಪ್ರಜ್ಞೆ ಕ ಬಡವರು ಕಡಿಮೆ ಜವಾಬ್ದಾರಿಯುಳ್ಳವರಾಗಿದ್ದು ಮುಂದಾಲೋಚನೆ 

ಇಲ್ಲದೆ ಹುಟ್ಟಿಸುತ್ತಾರೆ” ಎಂಬುದು ಬಿಳಿಯರ ಕುಟು೦ಬ ಯೋಜನಾ ಪ್ರಚಾರ 
ವೈ ಖರಿಯಾಗಿತ್ತು. ಅಪಾರ್ಥೈಡ್‌ ಸುಲಿಗೆಯಿಂದ ಕಪ್ಪು ಮಹಿಳೆಯರ ಬದುಕು ಅತ್ಯಂತ 
ಕೀಳುಮಟ್ಟ ತಲುಪಿತ್ತು. ಅವಳು ಅನುಭವಿಸುತ್ತಿರುವ ಅಸಾಧ್ಯ ಕಷ ಷ್ಲನಷ್ಟಗಳನ್ನು ಜಗತಿನ 
ಯಾವ (ಯೂ ಅನುಭವಿಸಿಲ್ಲ! 


ಕಪ್ಪು ಮಹಿಳೆ ಕೂಲಿ ಕೆಲಸದ ಜೊತೆ ಮನೆಯ ಕೆಲಸವನ್ನೂ ನೋಡಿಕೊಂಡಳು. 
ಹೆಚ್ಚಿನ ಕೂಲಿಗಾಗಿ ಗಂಡನ ಜೊತೆಗೂಡಿ ಹೋರಾಡಿದಳು. ಆತನೊಡನೆ ಬದುಕು 
ವುದಕ್ಕಾಗಿ ಪೋಲೀಸರ ಲಾಠಿ ಎದುರಿಸಿದಳು. ಮಕ್ಕಳ ಶಿಕ್ಷಣಕ್ಕಾಗಿ ಪ್ರತಿಭಟಿಸಿದಳು. 
ವಿಮೋಚನಾ ಹೋರಾಟದಲ್ಲಿ ಸತ್ತ ಮಕ್ಕಳಿಗಾಗಿ ಅಳುತ್ತ ಬದುಕಿದಳು. ಜೀವದ 
ಹಂಗುದೊರೆದು ರಾಜಕೀಯ ಕೈದಿಗಳಿಗೆ ಬೆಂಬಲ ವ್ಯಕ್ತಪಡಿಸಿದಳು. ವರ್ಣಭೇದ 
ವ್ಯವಸ್ಥೆಯ ವಿರುದ್ದದ ಹೋರಾಟದಲ್ಲಿ ತನ್ನತನವನ್ನು ತೋರಿಸಿದಳು. 


ಅನೇಕ ಮಹಿಳೆಯರು ೩೦ ವರ್ಷ ವಯಸ್ಸಾಗುವುದರೊಳಗಾಗಿ ವಿಧವೆಯ 
ರಾಗುತ್ತಿದ್ದರು. ಚಿನ್ನದ ಗಣಿಯಲ್ಲಿ ಕೆಲಸ ಮಾಡಿ ಮರಳಿದ ಗಂಡಸರು ಎಲುಬಿನ 
ಗೂಡಾಗಿರುತ್ತಿದ್ದರು. ದಿಕ್ಕು ತೋಚದ ನಿರಕ್ಷರಿ ಹೆಣ್ಣುಮಕ್ಕಳು ಒಂದಿಷ್ಟು ಕೂಲಿಗಾಗಿ 
ಜೀವ ಸವೆಸುತ್ತ ದಿನ ಕಳೆಯುತ್ತಿದ್ದರು. ಸರಿಯಾದ ಆಹಾರವಿಲ್ಲದೆ ಅನಾರೋಗ್ಯಕರವಾದ 
ವಾತಾವರಣದಲ್ಲಿ ಬದುಕುವುದರಿಂದಾಗಿ ಅನೇಕರು ಕ್ಷಯರೋಗ ಪೀಡಿತರಾಗಿದ್ದರು. 
ಅಕಾಲ ಮರಣಗಳ ಸಂಖ್ಯೆ ಹೆಚ್ಚಾಗಿತ್ತು. ಹೀಗೆ ಅವರ ಬದುಕೊಂದು ದುಃಖದ 
ನೀಳ್ಲವನವಾಗಿತ್ತು. ಸ್ಥಳೀಯರ ಆಡಳಿತ ಕಾಯ್ದೆ ಪ್ರಕಾರ ಕೂಲಿಗಳು ತಮ್ಮ ಕೆಲಸ 
ಬದಲಾಯಿಸಬಾರದು. ಕರಿಯರು ತಾವು ಬೀಡು ಬಿಟ್ಟಿರುವ ಪ್ರದೇಶಗಳಿಂದ ಬೇರೆಡೆ 
ಹೋಗಲು ಸರ್ಕಾರ ಆಜ್ಞೆ ಮಾಡಿದಾಗ ಗಂಟು ಮೂಟೆ ಕಟ್ಟಿಕೊಂಡು ಹೋಗ 
ಬೇಕಾಗಿತ್ತು. ಈ ಎಲ್ಲ ಕಟ್ಟುಪಾಡುಗಳು ಕಪ್ಪು ಮಹಿಳೆಯ ಮೇಲೆ ನೇರವಾದ 
ದುಷ್ಪರಿಣಾಮ ಬೀರಿದ್ದವು. 


ಮಹಿಳೆಯರ ವಿಮೋಚನೆ ಇಲ್ಲದೆ ರಾಷ್ಟೀಯ ವಿಮೋಚನೆ ಇಲ್ಲ. ರಾಷ್ಟೀಯ 
ವಿಮೋಚನೆ ಇಲ್ಲದೆ ಮಹಿಳೆಯರ ವಿಮೋಚನೆ ಇಲ್ಲ' ಎಂಬುದನ್ನು ದಕ್ಷಿಣ ಆಫ್ರಿಕಾದ 
ಸ್ಥಾತಂತ್ರ್ಯಪ್ರಿಯರು ಮನಗಂಡಿದ್ದರು. ಮಾರ್ಚ್‌ ೮ರ ಎಶ್ವ ಮಹಿಳಾ ದಿನವನ್ನು 


೩೮ / ನೆಲ್ಸನ್‌ ಮಂಡೇಲಾ 


ಸಂಭ್ರಮದಿಂದ ಆಚರಿಸಿದರೂ ಆಗಸ್ಟ್‌ ೯ ಆಫ್ರಿಕಾ ಮಹಿಳೆಯರ ದಿನವಾಗಿದೆ. 
ಅ೦ದು ಅವರು ಏಕತೆಯ ಮೂಲಕ ತಮ್ಮ ಬಲ ಪ್ರದರ್ಶನ ಮಾಡುವುದಷ್ಟೇ 
ಅಲ್ಲದೆ ತಮ್ಮ ಹೋರಾಟದ ಪರಂಪರೆಯಲ್ಲಿ ತ್ಯಾಗ, ಬಲಿದಾನ ಮಾಡಿದವರನ್ನು 
ಸ್ಮರಿಸುತ್ತಾರೆ. ಹೀಗೆ ಅನ್ಯಾಯ, ದಜಬ್ಬಾಳಿಕೆಗಳ ವಿರುದ್ಧ ಗಂಡಸರ ಹೆಗಲಿಗೆ ಹೆಗಲು 
ಹಚ್ಚಿ ಹೋರಾಡುವುದರ ಮೂಲಕ ಕಪ್ಪು ಮಹಿಳೆಯರು ಸಮಾನತೆಯನ್ನು ಕೂಡ 
ಸಾಧಿಸುವ ಸಾಧ್ಯತೆಯನ್ನು ತೋರಿಸಿದರು. 


ಮೇಲೆ ಸರ್ಕಾರದ ಕಾನೂನಿನ ಖಡ್ಗ ನೇತಾಡುತ್ತಿದ್ದರೂ ಕಪ್ಪು ಪುಟ್ಟ ಬಂಡವಾಳ 
ಶಾಹಿಗಳು ಆಫ್ರಿಕಾ ಜನಾ೦ಗದ ಮಧ್ಯೆ ವ್ಯವಹಾರ ನಡೆಸುತ್ತಿದ್ದರು. ಪುಟ್ಟ ಬಂಡವಾಳಶಾಹಿ 
ಮನೆತನಕ್ಕೆ ಸೇರಿದ ಮಹಿಳೆಯರು ಆಫ್ರಿಕನ್‌ ಮಹಿಳಾ ಸಮಾಜದ ಸಂಘಟನೆಗಳ 
ನಾಯಕಿಯರಾಗಿದ್ದ ರು. ರಾಜಿ ರಾಜಕೀಯ ನೀತಿ ಮತ್ತು ಮಧ್ಯಮ ವರ್ಗದ 
ನಡವಳಿಕೆಗಳನ್ನು ಅವರು ಹೊಂದಿದ್ದರು. ಉಪನಗರಗಳ ಬಿಳಿ ಮಹಿಳೆಯರು ಅವರಿಗೆ 
ಮಾದರಿಯಾಗಿದ್ದರು. ಬಿಳಿ ಮಹಿಳೆಯರ ಹುಡುಗಾಟಿಕೆ ಮತ್ತು ನ್ಯೂನತೆ ಶ್ಲಾಘನೀಯ 
ಎ೦ದು ಭ್ರಮಿಸಿ ಹೆಮ್ಮೆ ಪಡುತ್ತಿದ್ದರು. 


ದುಡಿಯುವ ವರ್ಗದ ಕಪ್ಪು ಮಹಿಳೆಯರು ಇತರ ಜನಾ೦ಗಗಳ ಮಹಿಳೆಯ 
ರೊಂದಿಗೆ ದುಡಿಯುತ್ತ ಬದುಕುವುದರಿಂದ ಅವರ ಮಧ್ಯೆ ಸಾಮರಸ್ಯವೇರ್ಪಟ್ಟು 
ಜನಾಂಗೀಯ ಎಲ್ಲೆಗಳು ಶಿಧಿಲವಾಗುತ್ತವೆ. ಹೀಗೆ ಒಂದುಗೂಡುವುದರ ಮೂಲಕ 
ವಿಮೋಚನಾ ಪ್ರಜ್ಞೆ ತೀವ್ರಗೊಳ್ಳುತ್ತದೆ. ಆದರೆ ಕರಿಯರು ಮತ್ತು ಮಿಶ್ರವರ್ಣೀಯ 
ಕೆಲಸಗಾರರ ಮಧ್ಯೆ ಬಿಕ್ಕಟ್ಟನ್ನುಂಟು ಮಾಡಲು ಸರ್ಕಾರ ಪ್ರಯತ್ನ ಮಾಡುತ್ತಲೇ 
ಇತ್ತು. ದಕ್ಷಿಣ ಆಫ್ರಿಕಾದ ಅನೇಕ ಖ್ಯಾತ ನಾಯಕಿಯರು ದುಡಿಯುವ ವರ್ಗದಿಂದಲೇ 
ಬಂದಿದ್ದಾರೆ. 


ಬಿಳಿಯರ ಮನೆಗೆಲಸ ಮಾಡುವ ಮಹಿಳೆಯರು ಬೃಹತ್‌ ಪ್ರಮಾಣದಲ್ಲಿದ್ದು 
ಬಿಳಿಯ ಹೆಂಗಸರು ಅವರನ್ನು ಕೀಳಾಗಿ ಕಾಣುತ್ತಾರೆ. ಅವರೆಲ್ಲ ಒಂಟಿಯಾಗಿ ಕೆಲಸ 
ಮಾಡುವುದರಿಂದ ಅವರನ್ನು ಸಂಘಟಿಸುವುದು ಕಠಿಣ ಕೆಲಸವಾಗಿತ್ತು. ಆದರೆ ದೇಶದಲ್ಲಿ 
ನಡೆಯುತ್ತಿರುವ ಯಾವುದೇ ಪ್ರತಿಭಟನೆ ತಾವು ಅನುಭವಿಸುತ್ತಿರುವ ಹಿಂಸೆಗೆ 
ವಿರೋಧವಾಗಿಯೇ ಇದೆ ಎಂಬುದರ ಅರಿವು ಅವರಿಗಿತ್ತು ಹೀಗಾಗಿ ಅವರ ಯಾವುದೇ 
ತೆರವಾದ ಪ್ರತಿಭಟನೆ ಕ್ರಾಂತಿಗೆ ಪೂರಕವಾಗೇ ಇರುತ್ತಿತ್ತು. ಮಹಿಳೆಯರ ಹೋರಾಟ 
ಮತ್ತು ರಾಷ್ಟ್ರೀಯ ವಿಮೋಚನೆಯ ಅಂತಿಮ ಗುರಿ ಸಾಮಾಜಿಕ ಬದಲಾವಣೆ. 
ಆದ್ದರಿ೦ದ ಕಪ್ಪು ಮಹಿಳೆಯರ ಹೋರಾಟ ವರ್ಣಭೇದ ಎರುದ್ಧದ ಹೋರಾಟದ 
ಒಂದು ಮಹತ್ವದ ಅ೦ಗವಾಗಿದೆ. 


ಪ್ರವೇಶ / ೩೯ 


ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ನಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನವಿದೆ. 
ಉಮ್‌ ಖೊಂಟೊ ವೆ ಸಿಜ್ವೆ (ದೇಶದ ಈಟಿ) ಎಂಬ ಹೆಸರಿನ ಅದರ ಮಿಲಿಟರಿ 
ವಿಭಾಗದಲ್ಲಿ ಅವರಿಗೆ ಸರಿ ಸಮಾನವಾಥ ತರಬೇತಿ ನೀಡಲಾಗುತ್ತಿತ್ತು. ಆದರೆ ಅನೇಕ 
ವರ್ಷಗಳಿಂದ ಶಿಕ್ಷಣವಿಲ್ಲದೆ ಹಾಗೂ ಬಿಳಿಯರ ಕ್ರೌಯದಿಂದ ಉಂಟಾದ 
ಕೀಳರಿಮೆಯಿಂದಾಗಿ ಅನೇಕ ಮಹಿಳೆಯರು ಮುಂದುವರಿಯಲಿಕ್ಕಾಗುತ್ತಿಲ್ಲ. ವಿಮೋಚನಾ 
ಹೋರಾಟದಲ್ಲಿದ್ದ ಪುರುಷರು ತಮ್ಮ ಹೆ೦ಡ೦ದಿರನ್ನು ಸಮಾನವಾಗಿ ಕಾಣುತ್ತಾರೆ. 
ಸಾಂಪ್ರದಾಯಿಕ ಸಮಾಜದಲ್ಲಿ ಕೂಡ ಈ ಪ್ರಜ್ಞೆ ಮೂಡುತ್ತಿದೆ. 


ದಬ್ಬಾಳಿಕೆ ನಡೆಸುವವರಿಗೆ ಶರಣಗತರಾಗದಿರುವುದೇ ಸ್ವಾತಂತ್ರ್ಯ ಹೋರಾಟದ 
ಮೂಲವಾಗಿರುತ್ತದೆ. ಇಂದು ಪ್ರಜ್ಞಾವಂತ ಕಪ್ಪು ಮಹಿಳೆಯರು ಅಪಾರ್ಥೈಡ್‌ ಸರ್ಕಾರಕ್ಕೆ 
ಮತ್ತು ಗಂಡುಮಯವಾದ ಸಾಂಪ್ರದಾಯಿಕ ಸಮಾಜಕ್ಕೆ ಶರಣಾಗದೆ ಹೋರಾಡಿದರು. 
“ಮಹಿಳೆಯರೇ ಎದ್ದೇಳಿ, ಒಂದುಗೂಡಿ, ಏಕತೆ ಭ್‌ ” ಇದು ಅವರ ಘೋಷಣೆ. 


೪೦ / ನೆಲ್ಸನ್‌ ಮಂಡೇಲಾ 


ವಿಶ್ವಮಾನವ 


ಗುಲಾಮಗಿರಿಯನ್ನು ರಾಜಕೀಯವಾಗಿ ಕ್ರಮಬದ್ಧಗೊಳಿಸಿದ್ದ ದೇಶವೆಂದರೆ 
ದಕ್ಷಿಣ ಆಫ್ರಿಕಾ ಒ೦ದೇ. ಒ೦ದು ಜನಾಂಗವನ್ನು ಸದಾಕಾಲ ಗುಲಾಮಗಿರಿಯಲ್ಲಿಡಲಿ 
ಕ್ಕಾಗದು ಎನ್ನುವುದಕ್ಕೆ ಇತಿಹಾಸ ಸಾಕ್ಷಿ ಇದೆ. 


ಕರಿಯರ ಹೋರಾಟಗಳ ಸಂಕೇತವಾಗಿರುವ ನೆಲ್ಸನ್‌ ಮಂಡೇಲಾ ಟ್ರಾನ್ಸ್‌ಕೆಯಿ 
ಬ೦ಟುಸ್ತಾನದ ಉಮ್‌ಟಾಟಾ ಜಿಲ್ಲೆಯ ಮ್‌ಬಷೆ ಗ್ರಾಮದಲ್ಲಿ ೧೯೧೮ನೇ ಜುಲೈ 
೧೮ರಂದು ಜನಿಸಿದರು. ಹತ್ತಿರದ ಕುನು ಗ್ರಾಮದಲ್ಲಿ ಬೆಳೆದರು. ಅವರದು ಥೆಂಬು 
ರಾಜಮನೆತನಕ್ಕೆ ಸೇರಿದ ಕುಟುಂಬ. ಥೆ೦ಬುಗಳ ನಾಯಕರಾಗಿದ್ದ ತಂದೆ ಹೆನ್ರಿ 
ಗಾಡ್ಲಾ ಮಂಡೇಲಾ ಅವರು ಟ್ರಾನ್ಸ್‌ಕೆಯಿ ಪ್ರದೇಶದ ಸಾಮಾನ್ಯ ಸಭೆ (ಬು೦ಗಾ)ಯ 
ಮುಖ್ಯಸ್ಥರಾಗಿದ್ದರು. ಥೆಂಬುಗಳ ಸಾರ್ವಭೌಮ ನಾಯಕ ಜೊಂಗಿಂತಾಬಾ ಡೇವಿಡ್‌ 
ಡಲಿಂಡಿಯೆಬೊಗೆ ಮುಖ್ಯ ಸಲಹೆಗಾರರಾಗಿದ್ದರು. 


ಬಹು ಪತ್ನೀಕ ಹೆನ್ರಿ ಗಾಡ್ಲಾ ಮಂಡೇಲಾಗೆ ನಾಲ್ವರು ಹೆಂಡಂದಿರಿದ್ದರು. 
ನೆಲ್ಸನ್‌ ತಾಯಿಯ ಹೆಸರು ನೊಂಕಾಫಿ. ಮನೆಯಲ್ಲಿ ಕರೆಯುವ ಹೆಸರು ನೊಸಕೆನಿ. 
ಆಕೆ ದೃಢ ಮನಸ್ಸಿನ ಹಾಗೂ ಘನತೆ ಗೌರವಗಳಿ೦ದ ಕೂಡಿದ ಮಹಿಳೆ ಆಗಿದ್ದರು. 
ಮೊದಲ ಮಗು ನೆಲ್ಸನ್‌ ನಂತರ ಅವರಿಗೆ ಮೂವರು ಹೆಣ್ಣು ಮಕ್ಕಳು ಹುಟ್ಟಿದ್ದರು. 


ಹಿಂದೂ ಮಹಾಸಾಗರದಿಂದಾಗಿ ಪೂರ್ವ ಕರಾವಳಿ ಹೊಂದಿರುವ ಟ್ರಾನ್ಸ್‌ಕೆಯಿ 
ಬ೦ಟುಸ್ತಾನದ ಪರ್ವತ ಶ್ರೇಣಿಯ ಸುಂದರ ಕೊಳ್ಳದಲ್ಲಿ, ಮ್‌ಬಷೆ ನದಿಯ ಪಕ್ಕದಲ್ಲಿ, 
ಸಮೃದ್ಧ ಮುಸುಕಿನ ಜೋಳದ ಪ್ರದೇಶದಲ್ಲಿ ಹಾಗೂ ಹಚ್ಚನೆ ಹಸಿರು ತುಂಬಿದ 
ಹುಲ್ಲುಗಾವಲುಗಳಲ್ಲಿ ಅವರು ಬಾಲ್ಯದ ದಿನಗಳನ್ನು ಕಳೆದರು. ನಿಸರ್ಗರಮ್ಯ 


ವಿಶ್ವಮಾನವ / ೪೧ 


ವಾತಾವರಣ, ತಾಯಿಯ ಆತ್ಮಾಭಿಮಾನ ಮತ್ತು ತಂದೆಯ ಶಿಸ್ತುಗಳ ಮಧ್ಯೆ 
ರಾಜಮನೆತನಕ್ಕೆ ತಕ್ಕಂಥ ಗೌರವ, ಸಂಪ್ರದಾಯ ಹಾಗೂ ಹೊಣೆಗಾರಿಕೆಯೊಂದಿಗೆ 
ಬೆಳೆದರು. ಅಕ್ಕಂದಿರ ಜೊತೆ ದನ-ಕುರಿ ಕಾಯ್ದರು ಮತ್ತು ನೇಗಿಲು ಹೊಡೆಯುವಲ್ಲಿ 
ಸಹಾಯ ಮಾಡಿದರು. 


ಅವರ ಗ್ರಾಮದ ವಯೋವೃದ್ಧರು ರಾತ್ರಿಯ ವೇಳೆ ಬೆಂಕಿಯ ಸುತ್ತ ಕುಳಿತು 
ಬಿಳಿಯರು ಬರುವುದಕ್ಕೆ ಮುಂಚಿನ ಸುಖದ ಹಳೆಯ ದಿನಗಳ ಕುರಿತು ಮಾತನಾಡು 
ತ್ತಿದ್ದುದನ್ನು ಆಸಕ್ತಿಯಿ೦ದ ಕೇಳಿದರು. ಆಗ ಅವರಲ್ಲಿ ಮೊದಲ ಬಾರಿಗೆ ರಾಜಕೀಯ 
ಪ್ರಜ್ಞೆ ಮೂಡಿತು. “ವಿಮೋಚನೆ ಮತ್ತು ದೇಶ ರಕ್ಷಣೆಗಾಗಿ ನಮ್ಮ ಪೂರ್ವಜರು 
ಮಾಡಿದ ಹೋರಾಟ ಹಾಗೂ ಆ ವೀರಗಾಥೆಯ ದಿನಗಳಲ್ಲಿ ಸೇನಾಪತಿಗಳು ಮತ್ತು 
ಸೈನಿಕರು ತೋರಿದ ಪರಾಕ್ರಮ ಕುರಿತು ಹಿರಿಯರು ನಮಗೆ ಹೇಳುತ್ತಲೇ ಇದ್ದರು. 
ಬದುಕು ನನಗೆ ಕೊಡಬಹುದಾದ ಸ೦ತೋಷಗಳಲ್ಲಿ ನನ್ನ ಜನರ ಸೇವೆ ಮಾಡುವ 
ಅವಕಾಶವೂ ಇರುವುದು. ಸ್ವಾತಂತ್ರ್ಯಕ್ಕಾಗಿ ಅವರು ನಡೆಸುವ ಹೋರಾಟಕ್ಕೆ ವಿನಮ್ರ 
ಕಾಣಿಕೆ ಅರ್ಪಿಸಬೇಕು ಎಂದು ನಾನು ಆಶಿಸಿದೆ. ನಂತರ ಪ್ರತಿಜ್ಞೆ ಮಾಡಿದೆ” ಎಂದು 
ಅವರು ತಮ್ಮ ಜೀವನ ಚರಿತ್ರೆಯ ಟಿಪ್ಪಣೆಯಲ್ಲಿ ಬರೆದಿದ್ದಾರೆ. 


ಹದಿಹರೆಯದ ಮನದಲ್ಲಿ ಸಾಹಸದ ಬೀಜಗಳು ಮೊಳಕೆ ಒಡೆದವು. ಮಿಷನ್‌ 
ಸ್ಕೂಲಿಗೆ ಸೇರಿದಾಗ ಅವರಿಗೆ ಅಚ್ಚರಿ ಕಾದಿತ್ತು. ಇತಿಹಾಸ ಗ್ರಂಥಗಳಲ್ಲಿ ಬಿಳಿಯ 
ವೀರರು ಮಿಂಚುತ್ತಿದ್ದರು. ಕರಿಯರು ಅನಾಗರಿಕರು ಮತ್ತು ದನಗಳ್ಳರು ಎಂದು 
ಮೂಲೆ ಗುಂಪಾಗಿದ್ದರು. 


ಹೃದಯ ವಿದ್ರಾವಕ ಘಟನೆಗಳು 


ಈಸ್ಟರ್ನ್‌ ಕೇಪ್‌ನ ಬುಲ್‌ಹೊಯೆಕ್‌ ಬಳಿ ಯಹೂದ್ಯರ ಪಂಗಡದವರು 
ವಾಸವಾಗಿದ್ದರು. ಆ ಪ್ರದೇಶ ಬಿಟ್ಟು ತೊಲಗಬೇಕೆಂದು ಸರ್ಕಾರ ೧೯೨೧ರಲ್ಲಿ ಆಜ್ಞೆ 
ಮಾಡಿತು. ಆ ಊರೊಟ್ಟಿನ ಜಮೀನನ್ನು ಬಿಟ್ಟು ಬೇರೆ ಕಡೆ ವಲಸೆ ಹೋಗಲು 
ಅವರು ಒಪ್ಪಲಿಲ್ಲ. ಆಗ ಪ್ರಧಾನಿಯಾಗಿದ್ದ ಜನರಲ್‌ ಸ್ಮುಟ್ಸ್‌ ಸೈನ್ಯ ಕಳಿಸಿ ಅವರ 
ಮೇಲೆ ದಾಳಿ ಮಾಡಿಸಿದ. ಆ ಹತ್ಯಾಕಾಂಡದಲ್ಲಿ ೧೬೩ ಮಂದಿ ಪುರುಷರು, 
ಮಹಿಳೆಯರು ಮತ್ತು ಮಕ್ಕಳು ಸತ್ತರು. 


ದಕ್ಷಿಣ ಆಫ್ರಿಕಾದ ಆಳ್ವಿಕೆಗೆ ಒಳಪಟ್ಟಿದ್ದ ನಮಿಬಿಯಾದ ಬೊಂಡೆಲ್ಸ್‌ ವಾಟ್ಸ್‌ 
ಪ್ರದೇಶದ ಜನರು ಸಾಕಿದ ನಾಯಿಗಳ ಮೇಲೆ ೧೯೨೪ರಲ್ಲಿ ಕರ ಹೇರಲಾಯಿತು. 


೪೨ / ನೆಲ್ಸನ್‌ ಮಂಡೇಲಾ 


ತೀರ ಬಡವರಾದ ಅವರು ನಾಯಿ ಕರ ಕೊಡುವ ಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ 
ನಿರಾಕರಿಸಿದರು. ಆಗ ಸ್ಮುಟ್ಸ್‌ ಕೋಪೋದಿಕ್ಷನಾದ. ವಿಮಾನಗಳ ಮೂಲಕ ಅವರ 
ಮೇಲೆ ದಾಳಿ ಮಾಡಿಸಿದ. ಆಗ ನೂರಾರು ಮಂದಿ ಅಮಾಯಕರು ಅಸುನೀಗಿದರು. 
ಈ ಹೃದಯವಿದ್ರಾವಕ ಘಟನೆಗಳು ಯುವ ನೆಲ್ಸನ್‌ ಮನಸ್ಸಿನ ಮೇಲೆ ಆಳವಾದ 
ಪರಿಣಾಮ ಬೀರಿದವು. ಬೋಅರ್‌ ಯುದ್ಧದ ಮೂಲಕ ಯಾದವೀ ಕಲಹದ 
ದುರಂತವನ್ನು ಅರಿತುಕೊಂಡರು. ಡಚ್‌ ಮತ್ತು ಆಂಗ್ಲ ಬಿಳಿಯರು ಎಷ್ಟೇ ಕಾದಾಡಿದರೂ 
ಕರಿಯರ ವಿಚಾರ ಬಂದಾಗ ಎಲ್ಲ ಮರೆತು ಒಂದಾಗುತ್ತಾರೆ ಎಂಬುದನ್ನು ಅವರು 
ಮರೆಯಲಿಲ್ಲ. 


೧೯೩೦ರಲ್ಲಿ ತಂದೆ ಹೆನ್ರಿ ನಿಧನರಾದರು. ನ೦ತರ ನೆಲ್ಸನ್‌ ಅವರ ಯೋಗಕ್ಷೇಮ 
ವನ್ನು ಸಾರ್ವಭೌಮ ನಾಯಕ ಡೇವಿಡ್‌ ನೋಡಿಕೊಂಡರು. ಆ ಸಾರ್ವಭೌಮ 
ನಾಯಕನ ಮಹಾಸ್ಥಾನ ಮಕೆಕೆಜ್ಜೆನಿಗೆ ಬಂದಾಗ ನೆಲ್ಲನ್‌ಗೆ ೧೨ ವರ್ಷ. “ಹದಿನಾರನೇ 
ವಯಸ್ಸಿಗೆ ನಮ್ಮ ಪದ್ಧತಿಯ ಪ್ರಕಾರ ನಾನು ಮಬಷೆ ನದಿ ದಂಡೆಯಲ್ಲಿರುವ ಸುನತಿ 
ಮಠಕ್ಕೆ ಹೋದೆ. ನನ್ನ ಅನೇಕ ಪೂರ್ವಜರಿಗೆ ಆ ಸ್ಥಾನದಲ್ಲಿ ಸುನತಿ ಆಗಿತ್ತು. ನನ್ನ 
ಬುಡಕಟ್ಟಿನ ದರ್ಜೆಯ ಪ್ರಕಾರ ಸದ್ಯ ನಾನು ಇಂಬಿಜೊ ಬುಡಕಟ್ಟಿನ ಲೋಕಸಭೆಯಲ್ಲಿ 
ಭಾಗವಹಿಸಲು ಅರ್ಹತೆಯುಳ್ಳ ವ್ಯಕ್ತಿಯಾಗಿದ್ದೆ”' ಎಂದು ಮಂಡೇಲಾ ತಿಳಿಸಿದ್ದಾರೆ. 
ಈ ಸಮಯದಲ್ಲಿ ಅವರು ಸಮೀಪದ ಕ್ಷಾರ್ಕೆಬರಿ ತರಬೇತಿ ಮಹಾವಿದ್ಯಾಲಯ 
ಸೇರಿದ್ದರು. 

ರಜೆಯ ದಿನಗಳಲ್ಲಿ ನಾಯಕ ಸಾರ್ವಭೌಮ ಡೇವಿಡ್‌ ತನ್ನ ಬುಡಕಟ್ಟು 
ನ್ಯಾಯಲಯದಲ್ಲಿ ತೀರ್ಪು ನೀಡುವುದನ್ನು ಆಸಕ್ತಿಯಿ೦ದ ಗಮನಿಸುತ್ತಿದ್ದರು. ಡೇವಿಡ್‌ 
ಬೇರೆ ಅನೇಕ ಬುಡಕಟ್ಟುಗಳ ನಾಯಕರ ಹಾಗೆ ಬಿಳಿಯರ ಗುಮಾಸ್ತರಂತೆ ಇರದೇ 
ಸ್ವಾಭಿಮಾನಿ ಆಗಿದ್ದರು, ಜನರ ಗೌರವವನ್ನೂ ಸಂಪಾದಿಸಿದ್ದರು. ಇದನ್ನೆಲ್ಲ ನೋಡಿದ 
ನೆಲ್ಸನ್‌ ನ್ಯಾಯವಾದಿ ಆಗುವ ಕನಸು ಕಂಡರು. 


ಹೆಲ್ಡ್‌ಟೌನ್‌ ಮೆಥೊಡಿಸ್ಟ್‌ ಪ್ರೌಢಶಾಲೆಯಿಂದ ಮೆಟ್ರಿಕ್‌ ಪಾಸಾದ ನಂತರ 
ಈಸ್ಪರ್ನ್‌ ಕೇಪ್‌ನಲ್ಲಿ ಇರುವ ಆಲಿಸೆ ಗ್ರಾಮದ ಫೋರ್ಟ್‌ ಹ್ಯಾರೆ ಕಾಲೇಜಿನಲ್ಲಿ 
ದಕ್ಷಿಣ ಆಫ್ರಿಕಾದ ಅಷ್ಟೆ ಅಲ್ಲ ಪೂರ್ವ ಮತ್ತು ಮಧ್ಯ ಆಫ್ರಿಕಾದ ಅನೇಕ ಕಪ್ಪು 
ನಾಯಕರು ಓದಿದ್ದರಿಂದ ಅದಕ್ಕೊಂದು ವಿಶೇಷ ಮಹತ್ವವಿತ್ತು. ಕಾಲೇಜಿನಲ್ಲಿ ಒಂದು 
ವರ್ಷ ಹಿರಿಯರಾಗಿದ್ದ. ನಂತರ ಆಫ್ರಿಕನ್‌ ನ್ಯಾಷನಲ್‌ ಕಾಂಗೆಸ್‌ (ಎ.ಎನ್‌.ಸಿ.) 
ಅಧ್ಯಕ್ಷರಾದ ಆಲಿವರ್‌ ಟಾಂಬೊ ಅವರ ಪರಿಚಯವಾಯಿತು. ಮುಂದೆ ಸ್ವಲ್ಪ ಸಮಯದ 


ವಿಶ್ವಮಾನವ / ೪೩ 


ನಂತರ ವಿದ್ಯಾರ್ಥಿ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಮಂಡೇಲಾ ಅವರನ್ನು ಕಾಲೇಜಿ 
ನಿಂದ ಸಸ್ಪೆಂಡ್‌ ಮಾಡಲಾಯಿತು. ಜೊಂಗಿಂತಾಬಾ ಡೇವಿಡ್‌ ಡಲಿಂಡಿಯೊಬೊ 
ಅವರ ಬಳಿಗೆ ವಾಪಸ್‌ ಹೋದಾಗ ನೆಲ್ಸನ್‌ ೨೨ ವರ್ಷದ ಯುವಕರಾಗಿದ್ದರು. 


ಅವರ ಮದುವೆ ಮಾಡಬೇಕೆಂದು ಬಯಸಿದ ಡೇವಿಡ್‌ ಕನಯ ಆಯ್ಕೆ 
ಮಾಡಿದರು. ಲೊಬೊಲೊ ಕೂಡ ಕೊಟ್ಟಾಯಿತು. ಮದುವೆ ಏರ್ಪಾಟುಗಳು ನಡೆದವು. 
ಮದುವೆ ನಂತರ ಅವರನ್ನು ಥೆ೦ಬುಗಳ ನಾಯಕರನ್ನಾಗಿ ಮಾಡಲು ನಿರ್ಧರಿಸ 
ಲಾಯಿತು. “ಆತ (ಡೇವಿಡ್‌) ನನ್ನನ್ನು ಬಹಳ ಪ್ರೀತಿಸಿದರು. ಆದರೆ ಅವರು 
ಪ್ರಜಾಪ್ರಭುತ್ನವಾದಿ ಆಗಿರಲಿಲ್ಲ. ಮದುವೆ ಹೆಣ್ಣಿನ ವಿಚಾರದಲ್ಲಿ ನನ್ನ ಸಲಹೆ ಕೇಳುವುದು 
ಪ್ರಯೋಜನಕಾರಿ ಎ೦ದು ಆತ ಯೋಚಿಸಿರಲಿಲ್ಲ. ದಪ್ಪನೆಯ ಮತ್ತು ಗೌರವಸ್ಥಳಾದ 
ಹುಡುಗಿಯನ್ನು ಆಯ್ಕೆ ಮಾಡಿದರು” ಎಂದು ನೆಲ್ಸನ್‌ ಮಂಡೇಲಾ ಹೇಳಿದ್ದಾರೆ. 


ಥೆಂಬುಗಳ ನಾಯಕನಾಗುವುದು ಅವರಿಗೆ ಇನ್ನೂ ಹೆಚ್ಚಿನ ಬೇಸರ ಹುಟ್ಟಿಸುವ 
ವಿಚಾರವಾಗಿತ್ತು. ತುಳಿತಕ್ಕೊಳಗಾದ ಜನರನ್ನು ಎಂದೂ ಆಳಬಾರದು ಎಂದು 
ನಿರ್ಧರಿಸಿದ ಅವರು ಸೋದರಳಿಯ ಮತಿರಾರಾ ಜೊತೆ ಜೊಹಾನ್ಸ್‌ಬರ್ಗ್‌ಗೆ ಓಡಿ 
ಹೋದರು. ಅಂದಿನಿಂದ ಅವರು ಹೋರಾಟದ ಸಾಗರವನ್ನು ಈಜತೊಡಗಿದರು. 
ಕರಿಯರ ಕ್ಲೋಸಾ ಭಾಷೆಯಲ್ಲಿ ಅವರ ಹೆಸರು ರೋಲಿಹ್‌ಲಾಹ್ಹಾ. ಬಿಳಿಯ ಶಾಲಾ 
ಶಿಕ್ಷಕಿಗೆ ರೋಲಿಹ್‌ಲಾಹ್ಲಾ ಎ೦ದು ಉಚ್ಚರಿಸಲು ಸಾಧ್ಯವಾಗದಾಗ ಅವರನ್ನು "ನೆಲ್ಲನ್‌' 
ಎಂದು ಕರೆದಳು. ಶಾಲೆ ಸೇರುವ ಕಪ್ಪು ಮಕ್ಕಳಿಗೆ ಅವರ ಬುಡಕಟ್ಟಿನ ಹೆಸರುಗಳ 
ಜೊತೆಗೆ ಶಿಕ್ಷಕರು ಇಂಗ್ಲಿಷ್‌ ಹೆಸರುಗಳನ್ನು ಇಡುವುದು ಆ ಕಾಲದಲ್ಲಿ ಸಾಮಾನ್ಯವಾಗಿತ್ತು. 
ಅಂದಿನಿಂದ ಅವರು ನೆಲ್ಸನ್‌ ರೋಲಿಹ್‌ಲಾಹ್ಲಾ ಮಂಡೇಲಾ ಆದರು. ರೋಲಿಹ್‌ಲಾಹ್ಲಾ 
ಎಂದರೆ ಕಷ್ಟಗಳನ್ನು ಕೆದಕುವವ! 


೧೯೪೧ರಲ್ಲಿ ಬೃಹತ್‌ ಔದ್ಯೋಗಿಕ ಕೇಂದ್ರವಾದ ಜೋಹಾನ್ಸ್‌ಬರ್ಗ್‌ಗೆ ಬರುವ 
ಹೊತ್ತಿಗೆ ಅವರು ಭರವಸೆ ಹುಟ್ಟಿಸುವ ಕ್ರೀಡಾಪಟು ಆಗಿದ್ದರು. ಬಾಕ್ಸಿಂಗ್‌ನಲ್ಲಿ ಅವರಿಗೆ 
ಎಶೇಷ ಆಸಕ್ತಿ ಇತ್ತು. ರಾಜಮನೆತನದ ಗಾ೦ಭೀರ್ಯ ಮತ್ತು ಕ್ರೀಡಾಪಟುವಿನ 
ತೇಜಸ್ಸನ್ನು ಹೊ೦ದಿದ್ದ ಮಂಡೇಲಾ ಸುಕ್ಷಿರಿತ ಬದುಕಿನಿಂದ ಚ೦ಡಮಾರುತಗಳ 
ಬದುಕಿಗೆ ಕಾಲಿಟ್ಟರು. ಜೊಹಾನ್ಸ್‌ಬರ್ಗ್‌ನ ಜನಸಾಗರದಲ್ಲಿ ಒಂದಾಗಿ ಹೋದರು. 


ಭೂಮಿಯನ್ನು ಕಳಕೊಂಡ ಕರಿಯರು ಹೊಟ್ಟಿಪಾಡಿಗಾಗಿ ಗಣಿ, ಕಾರ್ಲಾನೆಗಳಲ್ಲಿ 
ಕಡಿಮೆ ಕೂಲಿಗೆ ದುಡಿಯುವುದು ಸಹಜವಾಗಿ ಹೋಗಿತ್ತು. ಆ ವೇಳೆಗೆ ಕರಿಯರನೇಕರು 
ಕಪ್ಪು ಕಾರ್ಮಿಕವರ್ಗವಾಗಿ ರೂಪುಗೊಂಡಿದ್ದರು. ನಗರಕ್ಕೆ ಬಂದ ಮಂಡೇಲಾ ಇದೇ 


೪೪ / ನೆಲ್ಸನ್‌ ಮಂಡೇಲಾ 


ತೆರನಾದ ಕೆಲಸ ಮಾಡಲು ಸಿದ್ಧರಾದರು. ಜೊಹಾನ್ಸ್‌ಬರ್ಗ್‌ನ ಕೌನ್‌ನಮೈನ್ಸ್‌ನಲ್ಲಿ 
ಗೇಟು ಕಾಯುವ ಕೆಲಸ ಮಾಡಿದರು. ಕೆಲದಿನಗಳ ನಂತರ ಥೆಂಬುಗಳ ನಾಯಕ 
ಸಾರ್ವಭೌಮನ ಪ್ರತಿನಿಧಿ ಬಂದಾಗ ಅಲ್ಲಿಂದ ಕಾಲು ಕೀಳಬೇಕಾಯಿತು. 


ಜೊಹಾನ್ಸ್‌ಬರ್ಗ್‌ನ ಹೊರವಲಯದಲ್ಲಿ ಇರುವ ಅಲೆಕ್ಸಾಂಡ್ರಾ ಉಪನಗರದಲ್ಲಿ 
ಕೋಣೆಯೊಂದು ಬಾಡಿಗೆಗೆ ಸಿಕ್ಕಿತು. ನಂತರ ವಾಲ್ಟೇರ್‌ ಸಿಸುಲು ಅವರ ಭೇಟಿ 
ಯಾಯಿತು. ಕರಿಯರ ಭೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಸುಲು ಚಿಕ್ಕ ಎಸ್ಟೇಟ್‌ 
ಏಜೆನ್ಸಿ ನಡೆಸುತ್ತಿದ್ದರು. ನೆಲ್ಸನ್‌ ಆ ಏಜೆನಿಯಲ್ಲಿ ಏಜೆಂಟ್‌ ಆಗಿ ಒಂದು ವರ್ಷದವರೆಗೆ 
ಕೆಲಸ ಮಾಡಿದರು. ಆಗ ತಿಂಗಳಿಗೆ ಎರಡು ಪೌಂಡ್‌ ಮತ್ತು ಸ್ವಲ್ಪ ಕಮಿಷನ್‌ 
ಬರುತ್ತಿತ್ತು. ಅವರ ಬದುಕಿನ ಅತ್ಯಂತ ಕಠಿಣ ಸಮಯ ಅದಾಗಿತ್ತು. ೧೯೪೨ರಲ್ಲಿ 
ಅಂಚೆ ಮೂಲಕ ಬಿ.ಎ. ಪದವಿ ಪಡೆದರು. ಅದಕ್ಕಾಗಿ ಸಿಸುಲು ಆರ್ಥಿಕ ಸಹಾಯ 
ಮಾಡಿದರು. ಸಿಸುಲು ಸಹಾಯದಿಂದ ಅದೇ ವರ್ಷ ಜೊಹಾನ್‌ಬರ್ಗ್‌ನಲ್ಲಿನ ವಿಟ್‌ಕಿನ್‌, 
ಸಿಡೆಲ್ಸ್‌ಕಿ ಮತ್ತು ಈಡೆಲ್‌ಮನ್‌ ವ್ಯವಹಾರ ಪ್ರತಿನಿಧಿಗಳ ಸಂಸ್ಥೆ ಸೇರಿದರು. ಇದರಿಂದಾಗಿ 
ಎಟ್‌ವಾಟರ್ದ್‌ರ್ಯಾಂಡ್‌ ವಿಶ್ವವಿದ್ಯಾನಿಲಯದ ಕಾನೂನು ಎದ್ಯಾರ್ಥಿ ಆಗಲೂ 
ಸಾಧ್ಯವಾಯಿತು. ನಂತರ ಅವರು ಜೊಹಾನ್ಸ್‌ಬರ್ಗ್‌ನ ಉಪನಗರದ ಆಲ್ಯಾಂಡೊ 
(ಪಶ್ಚಿಮ)ದಲ್ಲಿ ವಾಸವಾಗಿದ್ದ ಸಿಸುಲು ಜೊತೆ ಇರತೊಡಗಿದರು. ಈ ವ್ಯವಹಾರ 
ಸಂಸ್ಥೆಯಲ್ಲಿ ತಾವು ಪಡೆದ ಅನುಭವಗಳಲ್ಲಿ ಎರಡು ದಾಖಲಾತಿಗೆ ಯೋಗ್ಯವಾಗಿವೆ 
ಎಂದು ನೆಲ್ಸನ್‌ ತಿಳಿಸಿದ್ದಾರೆ. 


ಹೊಸ ಬಟ್ಟಲು-ಹಳೆ ಮನಸ್ಸು 

“ಮೊದಲ ದಿನ ಕಚೇರಿಗೆ ಹೋದಾಗ ಬಿಳಿಯ ಹಿರಿಯ ಟೈಪಿಸ್ಟ್‌ ಹೇಳಿದಳು 
“ನೆಲ್ಸನ್‌ ಇಲ್ಲಿ ವರ್ಣದ ಅಡತಡೆ ಇಲ್ಲ. ಚಹದ ಹುಡುಗ ಚಹಾ ತಂದಾಗ ತಟ್ಟೆಯಿಂದ 
ನಿಮ್ಮದನ್ನು ತೆಗೆದುಕೊಳ್ಳಿ. ನಿಮಗೆ ಮತ್ತು ಗೌರ್‌ ರಡೆಬೆ (ಇನ್ನೊಬ್ಬ ಕರಿಯ ನೌಕರ)ಗಾಗಿ 
ನಾವು ಹೊಸ ಬಟ್ಟಲುಗಳನ್ನು ತಂದಿದ್ದೇವೆ. ನೀವು ಅವುಗಳನ್ನು ಬಳಸಿ. ನಿಮ್ಮ 
ಬಟ್ಟಲುಗಳ ವಿಚಾರದಲ್ಲಿ ಗೌರ್‌ಗೆ ಹೇಳಿ. ಆತನ ಬಗ್ಗೆ ಎಚ್ಚರದಿಂದಿರಿ. ನೆಲ್ಸನ್‌ ಆತ 
ಕೆಟ್ಟ ಪ್ರಭಾವ ಬೀರುವ೦ಥವನಾಗಿದ್ದಾನೆ'. ನಾನು ಗೌರ್‌ಗೆ ಸಕಾಲದಲ್ಲಿ ಹೇಳಿದೆ. 
“ನಾನು ನಿಮಗೆ ತೋರಿಸುವೆ ನಾನು ಹೇಳಿದ ಹಾಗೆ ಮಾಡಿ' ಎಂದು ಆತ ಪ್ರತಿಕ್ರಿಯೆ 
ವ್ಯಕ್ತಪಡಿಸಿದರು. ಚಹಾ ಬ೦ದಾಗ ಗೌರ್‌ ಹೊಸ ಬಟ್ಟಲುಗಳನ್ನು ಬಹಿಷ್ಕರಿಸಿದರು. 
ಹಳೆಯದರಲ್ಲಿನ ಒಂದು ಬಟ್ಟಲನ್ನು ಎತ್ತಿಕೊಂಡರು. ಅವರ ಜೊತೆಗಾಗಲಿ ಹಿರಿಯ 
ಟೈಪಿಸ್ಟ್‌ ಜೊತೆಗಾಗಲಿ ಜಗಳ ಮಾಡುವ ಇಚ್ಛೆ ನನಗಿರಲಿಲ್ಲ. ಆದ್ದರಿಂದ ತಿಂಗಳುಗಟ್ಟಲೆ 


೪ 
ನಾನು ಚಹಾ ಕುಡಿಯಲಿಲ್ಲ. 


ವಿಶ್ವಮಾನವ / ೪೫% 


ಕೆಲ ತಿಂಗಳುಗಳ ನಂತರ ಹೊಸ ಟೈಪಿಸ್ಟ್‌ ಬಂದಳು. ಆಕೆ ಕೂಡ ಬಿಳಿಯಳು. 
ಮಾಡಲು ಏನೂ ಕೆಲಸವಿಲ್ಲದಾಗ ನನಗೆ ಕೆಲಸ ಕೇಳುವ ಅಭ್ಯಾಸ ಆಕೆಗಿತ್ತು. ಒಂದು 
ದಿನ ನಾನು ಹೇಳಿ ಬರೆಯಿಸುವ ವೇಳೆ ಒಬ್ಬ ಬಿಳಿಯ ಗಿರಾಕಿ ಒಳಗೆ ಬ೦ದ. ಆಕೆ 
ಗೋಚರಿಸುವಂತೆ ಪೇಚಾಡಿಕೊಂಡಳು. ನಾನು ಆಕೆಗೆ ಕೆಲಸ ಕೊಡುವ ವ್ಯಕ್ತಿ ಅಲ್ಲ 
ಎಂಬುದನ್ನು ಪ್ರದರ್ಶಿಸುವುದಕ್ಕಾಗಿ ತನ್ನ ಪರ್ಸ್‌ನಿಂದ ಆರು ಪೆನಿ ತೆಗೆದು “ನೆಲ್ಸನ್‌ 
ದಯವಿಟ್ಟು ಅಂಗಡಿಗೆ ಹೋಗಿ ಶಾಂಪೂ ತೆಗೆದುಕೊಂಡು ಬನ್ನಿ ಎಂದಳು” ಎಂದು 
ನೆಲ್ಸನ್‌ ಮಂಡೇಲಾ ತಮ್ಮ ಟಿಪ್ಪಣಿಯಲ್ಲಿ ಬರೆದಿದ್ದಾರೆ. ಅಲ್ಲಿ ಇಂಥ ಅಪಮಾನಗಳು 
ಎಂಥ ಕರಿಯರಿಗೂ ತಪ್ಪಿದ್ದಲ್ಲ. 


ನೆಲ್ಸನ್‌ ೧೯೪೪ರಲ್ಲಿ ಕಾನೂನು ವಿದ್ಯಾರ್ಥಿಯಾಗಿದ್ದಾಗಲೇ ಅಕ್ಟೋಬರ್‌ 
ತಿಂಗಳಲ್ಲಿ ವಾಲ್ಪೇರ್‌ ಸಿಸುಲು ಅವರ ಸೋದರ ಸಂಬಂಧಿ ಎವೆಲಿನ್‌ ನತೊಕೊ 
ಮಾಸೆ (ಪ್ರೆಟಿಟಿಯನ್ನು ಮದುವೆಯಾದರು. ಆಕೆ ಜೊಹಾನ್ಸ್‌ಬರ್ಗ್‌ನ ಡೀಪ್‌ ಮೈನ್‌ 
ಆಸ್ಪತ್ರೆಯಲ್ಲಿ ನರ್ಸ್‌ ಆಗಿದ್ದರು. ಮದುವೆ ನಂತರ ಅವರು ಆರ್ಲ್ಯಾಂಡೊದಲ್ಲಿ 
ಸಿಸುಲು ಅವರ ಮನೆ ಸಮೀಪ ಮನೆ ಮಾಡಿದರು. ಸಿಸುಲು ಪತ್ನಿ ಅಲ್ಬರ್ಟಿನಾ 
ಕೂಡ ನರ್ಸ್‌ ಆಗಿದ್ದರು. ನೆಲ್ಲನ್‌ ಶಿಕ್ಷಣಕ್ಕೆ ಎವೆಲಿನ್‌ ತುಂಬ ಸಹಾಯ ಮಾಡಿದಳು. 
ಆಕೆ ಮೃದು ಸ್ವಭಾವದ ಚೆಲುವೆಯಾಗಿದ್ದಳು. ಜೊಹಾನ್ಸ್‌ಬರ್ಗ್‌ನಿ೦ದ ಹತ್ತು ಮೈಲಿ 
ದೂರವಿರುವ ಆ ಉಪನಗರಕ್ಕೆ ಈಗ ಸೊವೆಟೊ ಎಂದು ಕರೆಯುತ್ತಾರೆ. ಇದೇ 
ವೇಳೆಗೆ ಸೇಂಟ್‌ ಪೀಟರ್ಸ್‌ ಶಾಲೆಯಲ್ಲಿ ವಿಜ್ಞಾನದ ಶಿಕ್ಷಕರಾಗಲು ಆಲಿವರ್‌ ಟಾ೦ಬೊ 
ಜೊಹಾನ್ಸ್‌ಬರ್ಗ್‌ಗೆ ಬಂದರು. ಟಾ೦ಬೊ ಕೂಡ ಟ್ರಾನ್ಸ್‌ಕೆಯಿ ಪ್ರದೇಶದಿಂದ ಬಂದವರು. 
ಥಧೆಂಬುಲ್ಯಾಂಡ್‌ನ ಈಶಾನ್ಯದಲ್ಲಿರುವ ಪೊಂಡೊಲ್ಯಾಂಡ್‌ನ ಬಿಜಾನಾದವರು. 


ಕಪ್ಪುಪ್ಪಜ್ಜೆ 


ಜನ್ಮಭೂಮಿಯ ನಿಸರ್ಗ ಸೌಂದರ್ಯ, ರಾಜಮನೆತನದ ಸಂಪ್ರದಾಯಗಳಿಂದ 
ಕೂಡಿದ ಬಾಲ್ಯ, ಪೂರ್ವಜರ ಸಾಹಸ, ತಾಯಿಯ ಗಾಂಭೀರ್ಯ. ತಂದೆಯ ಶಿಸ್ತು. 
ನಾಯಕ ಸಾರ್ವಭೌಮನ ಆತ್ಮಾಭಿಮಾನ, ದೈನಂದಿಂನ ಅಪಮಾನ ಹಾಗೂ ದಬ್ಬಾಳಿಕೆಗೆ 
ಒಳಗಾದ ಕರಿಯರ ಚಿಂತಾಜನಕವಾದ ಆರ್ಥಿಕ ಮತ್ತು ಸಾಮಾಜಿಕ ಬದುಕಿನಿಂದಾಗಿ 
ನೆಲ್ಸನ್‌ ಮಂಡೇಲಾ ಕ್ಲೋಸಾ ಬುಡಕಟ್ಟು ಪ್ರಜ್ಞೆಯಿಂದ ಕಪ್ಪುಪುಜ್ಞೆಯ ಪ್ರತಿಪಾದಕರಾಗಿ 
ಬೆಳೆದು ನಿಂತಿದ್ದರು. ಎಲ್ಲ ಜನಾ೦ಗಗಳು ತಮ್ಮ ತಮ್ಮ ಬುಡಕಟ್ಟು ಪ್ರಜ್ಞೆಯಿಂದ 
ಹೊರಬಂದು ಒಟ್ಟಾರೆ ಕಪ್ಪುಪಜ್ಞೆಯೊಂದಿಗೆ ಬಿಳಿಯರ ಎರುದ್ಧ ಹೋರಾಡುವುದು 


೪೬ / ನೆಲ್ಸನ್‌ ಮಂಡೇಲಾ 


ಅನಿವಾರ್ಯ ಎಂಬ ನಿರ್ಧಾರಕ್ಕೆ ಬಂದರು. ತಾನೊಬ್ಬ ಥೆಂಬು ರಾಜಮನೆತನದ 
ವ್ಯಕ್ತಿ ಎ೦ದು ಭಾವಿಸುವುದಕ್ಕಿಂತಲೂ ಆಫ್ರಿಕನ್‌ ರಾಷ್ಟ್ರೀಯವಾದಿ ಎಂದು ಗುರುತಿಸಿ 
ಕೊಳ್ಳುವುದು ಅವರಿಗೆ ಪ್ರಿಯವಾಯಿತು. ಹೀಗಾಗಿ ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ 
ಅವರನ್ನು ಸಹಜವಾಗಿ ಆಕರ್ಷಿಸಿತು. ವಾಲ್ಪೇರ್‌ ಸಿಸುಲು ಈಗಾಗಲೇ ಎ.ಎನ್‌.ಸಿ 
ಸದಸ್ಯರಾಗಿದ್ದರು. ಸದಸ್ಯರಾಗಲು ಮಂಡೇಲಾ ಮತ್ತು ಟಾಂಬೊ ಅವರಿಗೆ 
ಪ್ರೋತ್ಸಾಹಿಸಿದರು. 

ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ 


ಮೊ 


ಆಫ್ರಿಕಾನರ್‌ಗಳ ನ್ಯಾಷನಲ್‌ ಪಾರ್ಟಿ ಸ್ಥಾಪನೆಯಾಗುವುದಕ್ಕೆ ಎರಡು ವರ್ಷ 
ಮುಂಚೆ ಆಫ್ರಿಕನ್‌ ನ್ಯಾಷನಲ್‌ ಕಾಂಗೆಸ್‌ (೧೯೧೨ನೇ ಜನವರಿ ೮ ರಂದು) ಸ್ಥಾಪನೆ 
ಯಾಯಿತು. ಪ್ರಾರಂಭದಲ್ಲಿ ಸೌತ್‌ ಆಫ್ರಿಕನ್‌ ನೇಟಿವ್‌ ನ್ಯಾಷನಲ್‌ ಕಾಂಗೆಸ್‌ ಎಂದು 
ಹೆಸರಿಡಲಾಗಿತ್ತು. ೧೯೧೨ರಲ್ಲಿ ಜನವರಿ ೮ರಿಂದ ೧೨ರವರೆಗೆ ಬ್ಲೊಯೆಂಪೊಂಟೀನ್‌ 
ನಲ್ಲಿ ಸಮ್ಮೇಳನ ನಡೆಯಿತು. 


ಆಕ್ಸ್‌ಫರ್ಡ್‌, ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಇನ್ಸ್‌ ಕೋರ್ಟ್‌ನಲ್ಲಿ 
ಅಧ್ಯಯನ ಮಾಡಿ ಮರಳಿದ ಜುಲು ವಕೀಲ ಪ್ರಿಕ್ಸ್‌ಲೆ ಕಾ ಇಸಾಕಾ ಸೆಮೆ ಈ ಪಕ್ಷದ 
ಸ್ಥಾಪನೆಗೆ ತುಂಬ ಪ್ರಯತ್ನಪಟ್ಟರು. ದಕ್ಷಿಣ ಆಫ್ರಿಕಾದ ಎಲ್ಲ ಬುಡಕಟ್ಟುಗಳ ಕಪ್ಪು 
ಜನರನ್ನು ಒಂದುಗೂಡಿಸುವುದೇ ಈ ಪಕ್ಷದ ಸ್ಥಾಪನೆಯ ಮುಖ್ಯ ಉದ್ದೇಶವಾಗಿತ್ತು. 
ಬುಡಕಟ್ಟುಗಳ ನಾಯಕರು, ಬ೦ಟುಸ್ತಾನ್‌ಗಳ ಮಂತ್ರಿಗಳು, ಶಿಕ್ಷಕರು, ಪತ್ರಕರ್ತರು 
ಮತ್ತು ವಕೀಲಕರು ಈ ಸಮ್ಮೇಳದಲ್ಲಿ ಭಾಗವಹಿಸಿದ್ದರು. ಅಮೆರಿಕಾದಲ್ಲಿ ತರಬೇತಿ 
ಪಡೆದ ಶಿಕ್ಷಣ ತಜ್ಞ ರೆವರೆಂಡ್‌ ಜಾನ್‌ ಡುಬೆ (ಜುಲು ಬುಡಕಟ್ಟು) ಅವರನ್ನು 
ಕಾಂಗೆಸ್‌ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಸೆಮೆ ಖಜಾಂಚಿಯಾಗಿ ಆಯ್ಕೆ ಆದರು. 
ಪತ್ರಕರ್ತ ಮತ್ತು ಕಾದಂಬರಿಕಾರ ಸೋಲ್‌ ವಿ. ಪ್ಲಾಟ್ಜಿ ಪ್ರಧಾನ ಕಾರ್ಯದರ್ಶಿಯಾದರು. 
ಮಫೆಕಿಂಗ್‌, ಬಸುತೊಲ್ಯಾಂಡ್‌, ಪ್ರಿಟೊರಿಯಾ, ಜೊಹಾನ್ಸ್‌ಬರ್ಗ್‌, ನತಾಲ್‌, 
ಬ್ಲೊಯೆಂಫೊ೦ಟೀನ್‌ ಮತ್ತು ಕೇಪ್‌ಟೌನ್‌ಗಳಿಂದ ಉಪಾಧ್ಯಕ್ಷರನ್ನು ನೇಮಿಸಲಾಯಿತು. 


ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ ಸ್ಥಾಪನೆಯಿ೦ದಾಗಿ ಬಿಳಿಯರ ವಿರುದ್ಧದ 
ಸಂಘಟಿತ ಹೋರಾಟಕ್ಕೆ ಹೊಸ ರೂಪ ಬಂದಿತು. ಕರಿಯರು ಈ ಹಿಂದೆ ಅನುಭವಿಸಿದ್ದ 
ಸೋಲು ಮತ್ತು ಅನಿವಾರ್ಯತೆಗಳ ಮಧ್ಯದಿಂದ ಈ ರಾಜಕೀಯ ಸಂಘಟನೆ 
ಉದ್ಭವಿಸಿತು. 


ವಿಶ್ವಮಾನವ / ೪೭ 


೧೯೧೦ರಲ್ಲಿ ಯೂನಿಯನ್‌ ಆಫ್‌ ಸೌತ್‌ ಆಫ್ರಿಕಾ ಅಸ್ತಿತ್ವಕ್ಕೆ ಬ೦ದು ಸಂಪೂರ್ಣ 
ಬಿಳಿಯರ ಸಂಸತ್‌ ರಚನೆಯಾದಾಗ ಸುಲಿಗೆಯ ಹೊಸ ತಂತ್ರಗಳಿಗೆ ಚಾಲನೆ ಸಿಕ್ಕಿತು. 
ಕರಿಯರಿಗೆ ಹೊಸ ರಾಜಕೀಯ ಪ್ರಜ್ಞೆ ಮೂಡತೊಡಗಿತು. ಅದರ ಮೂರ್ತ ಸ್ವರೂಪವೇ 
ಎ.ಎನ್‌.ಸಿ. ಆಗಿದೆ. 


ಕ್ಲೋಸಾ ಭಾಷೆಯ ಕವಿ ಎನೋಚ್‌ ಸೊಂಟೊಂಗಾ ಬರೆದ ಪ್ರಾರ್ಥನಾ 
ಗೀತೆಯನ್ನು ಸಭೆಯ ಪ್ರಾರ೦ಭದಲ್ಲಿ ಹಾಡಲಾಯಿತು. ನಕೋಸಿ ಸಿಕೆಲೆಲ್‌ ಇ ಆಫ್ರಿಕಾ 
(ದೇವರೇ ಆಫ್ರಿಕಾದ ಮೇಲೆ ಕರುಣೆ ತೋರು) ಎಂಬುದು ಆ ಹಾಡಿನ ಮೊದಲ 
ಸಾಲು. ಆ ಪ್ರಾರ್ಥನಾ ಗೀತೆ ನ೦ತರ ಎ.ಎನ್‌.ಸಿ.ಯ ರಾಷ್ಟ್ರಗೀತೆಯಾಯಿತು. 
೧೯೨೫ರಲ್ಲಿ ಕಪ್ಪು, ಹಸಿರು ಮತ್ತು ಚಿನ್ನದ ಬಣ್ಣಗಳ ಧ್ವಜ ಪಡೆಯಿತು. ಈ ಬಣ್ಣಗಳು 
ಅನುಕ್ರಮವಾಗಿ ಜನ, ಭೂಮಿ ಮತ್ತು ಸಂಪನ್ಮೂಲಗಳ ಪ್ರತೀಕ ಆಗಿವೆ. 


೧೯೧೩ರಲ್ಲಿ ದಕ್ಷಿಣ ಆಫ್ರಿಕಾ ಸರ್ಕಾರ "ನೇಟಿವ್‌ ಲ್ಯಾಂಡ್‌' ಕಾಯ್ದೆ ಮೂಲಕ 
ಕರಿಯರ ಜಮೀನನ್ನು ಸ್ವಾಧೀನಪಡೆಸಿಕೊ೦ಡಿತು. ಆಗ ಕರಿಯರಿಗೆ ಉಳಿದದ್ದು 
ಕೇವಲ ಶೇ. ೧೨.೭ರಷ್ಟು ಭೂಮಿ. ಈ ಕಾಯ್ದೆ ಮಸೂದೆ ರೂಪದಲ್ಲಿ ಇದ್ದಾಗ 
ಕರಿಯರಿಗೆ ಭೂಮಿಯಲ್ಲಿ ಯೋಗ್ಯ ಪಾಲು ದೊರೆಯುವುದೆಂಬ ಭ್ರಮೆ ಇತ್ತು. ಈ 
ಕುರಿತು ಎ.ಎನ್‌.ಸಿ.ಯ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಮೂಡಿತು. ಡುಬೆ ಕೂಡ ಈ 
ಮಸೂದೆಯನ್ನು ಬೆಂಬಲಿಸಿದರು. ಆದರೆ ಪ್ಲಾಟ್ಜಿ ವಿರೋಧಿಸಿದರು. ಡುಬೆ ಅಧ್ಯಕ್ಕ 
ಸ್ಥಾನ ಕಳೆದುಕೊಂಡರು. ಎಸ್‌. ಮಕ್‌ಗಥೊ ಅಧ್ಯಕ್ಷರಾಗಿ ಆಯ್ಕೆ ಆದರು. 


ಎ.ಎಸ್‌.ಸಿ.ಯ ಅಹಿ೦ಸಾ ಮಾರ್ಗದಿಂದಾಗಿ ಬಿಳಿಯರ ಸರ್ಕಾರ ಹೆಚ್ಚು ಕ್ರೂರಿ 
ಆಗುತ್ತ ಸಾಗಿತ್ತು. ಜನತೆಯ ಹೋರಾಟಗಳನ್ನು ಹಿ೦ಸೆಯಿ೦ದ ಸದೆ ಬಡೆಯಿತು. 
ಹೀಗಾಗಿ ೩೦ರ ದಶಕದಲ್ಲಿ ಎ.ಎನ್‌.ಸಿ. ನಿಷ್ಠ್ರಿಯವಾಯಿತು. ಆಗ ಜೇಮ್ಸ್‌ ಕಲಾಟಾ 
ತಮ್ಮ ಅನರೋಗ್ಯ ಹಾಗೂ ಬಡತನವನ್ನು ಲೆಕ್ಕಿಸದೆ ಸಂಘಟನೆಯನ್ನು ಚುರುಕು 
ಗೊಳಿಸಲು ಶ್ರಮಿಸಿದರು. ಅವರನ್ನು ಎ.ಎನ್‌.ಸಿ. ಪ್ರಧಾನ ಕಾರ್ಯದರ್ಶಿಯಾಗಿ 
ನೇಮಿಸಲಾಯಿತು. 

ಜೊಹಾನ್ಸ್‌ಬರ್ಗ್‌ನ ಡಾ। ಎ.ಬಿ. ಕ್ಲುಮಾ ಡಿಸೆಂಬರ್‌ ೧೯೪೦ರಲ್ಲಿ ಎ.ಎನ್‌.ಸಿ. 
ಅಧ್ಯಕ್ಷರಾದರು. ಫೋರ್ಟ್‌ ಹ್ಯಾರೆಯಲ್ಲಿ ಸಾಮಾಜಿಕ ಮಾನವಶಾಸ್ತ್ರದ ಉಪನ್ಯಾಸಕ 
ಜೆಡ್‌.ಕೆ. ಮತ್ಸೇವ್ಸ್‌ ಈ ಸಂದರ್ಭದಲ್ಲಿ ಎ.ಬಿ. ಕ್ಲುಮಾ ಅವರಿಗೆ ಹೆಚ್ಚು ಸಹಕಾರಿ 
ಆಗಿದ್ದರು. 


೪೮ / ನೆಲ್ಸನ್‌ ಮಂಡೇಲಾ 


ಅಧಿಕ ಲಾಭ ಬರುವ ಮತ್ತು ಕಡಿಮೆ ದರದಲ್ಲಿ ಕೂಲಿ ಸಿಗುವ ದಕ್ಷಿಣ 
ಆಫ್ರಿಕಾ, ಬಹುರಾಷ್ಟ್ರೀಯ ಕಂಪೆನಿಗಳ ಸುಲಿಗೆಯ ಕೇಂದ್ರವಾಗಿ ಬೆಳೆಯತೊಡಗಿತು. 
ಅವುಗಳಿಗೆ ಪ್ರತಿಯಾಗಿ ಕಾರ್ಮಿಕ ಸಂಘಟನೆಗಳೂ ಬೆಳೆಯತೊಡಗಿದವು. ೧೯೪೨ರಲ್ಲಿ 
ಮುಷ್ಕರಗಳ ಮೇಲೆ ನಿಷೇಧ ಹೇರಲಾಯಿತು. ಆದರೆ ಮುಷ್ಕರಗಳನ್ನು ತಡೆಯ 
ಲಿಕ್ಕಾಗಲಿಲ್ಲ. 


೧೯೪೨ರಲ್ಲಿ ವೇಳೆ ಎ.ಎನ್‌.ಸಿ. ಬಹಳ ನಿಷ್ಠಿಯವಾಯಿತು. ಡೆಮಾಕ್ರಟಿಕ್‌ 
ಪಾರ್ಟಿಯ ಸ್ಥಾಪನೆಗೆ ಅನೇಕರು ಎ.ಎನ್‌.ಸಿ. ಬಿಟ್ಟರು. ವಾಲ್ಟೇರ್‌ ಸಿಸುಲು, ಆಲಿವರ್‌ 
ಟಾ೦ಬೊ ಮತ್ತು ನೆಲ್ಸನ್‌ ಮಂಡೇಲಾ ಅವರಿಗೆ ಇದು ಸರಿ ಬೀಳಲಿಲ್ಲ. ಎ.ಎನ್‌.ಸಿ. 
ಬಲಡಿಸಲು ನಿರ್ಧರಿಸಿದರು. ಮಂಡೇಲಾ ಮತ್ತು ಗೆಳೆಯರು ಕೂಡಿ ೧೯೪೪ರಲ್ಲಿ 
ಎ.ಎನ್‌.ಸಿ. ಯೂತ್‌ಲೀಗ್‌ ಪ್ರಾರಂಭಿಸಿದರು. ಆ ಮೂಲಕ ಎ.ಎನ್‌.ಸಿ. ಯೂತ್‌ಲೀಗ್‌ 
ಪ್ರಾರಂಭಿಸಿದರು. ಆ ಮೂಸಲಕ ಎ.ಎನ್‌.ಸಿ.ಯನ್ನು ಚುರುಕುಗೊಳಿಸತೊಡಗಿದರು. 
ಇವರ ಪ್ರಯತ್ನ ಫಲ ನೀಡಿತು. ಡಾ. ಕ್ಷಮಾ ಅವರು ಜೊಹಾನ್ಸ್‌ಬರ್ಗ್‌ನಲ್ಲಿನ 
ತಮ್ಮ ಎಡಬಿಡದ ವೈದ್ಯಕೀಯ ವೃತಿಯ ಮಧ್ಯೆ ಕೂಡ ಬಹಳಷ್ಟು ಪ್ರವಾಸ ಮಾಡಿ 
ಎ.ಎನ್‌.ಸಿ. ಬೆಳೆಸಲು ಯತ್ನಿಸಿದರು. 


೧೯೪೪ನೇ ಏಪ್ರಿಲ್‌ನಲ್ಲಿ ಅಂಟೋನ್‌ ಮುಜಿವಖೆ ಲೆಂಬೆಡೆ ಯೂತ್‌ಲೀಗ್‌ 
ಅಧ್ಯಕ್ಷರಾಗಿ ಆಯ್ಕೆ ಆದರು. ಆಲಿವರ್‌ ಟಾಂಬೊ ಕಾರ್ಯದರ್ಶಿಯಾದರು. ಎ.ಪಿ. 
ಮದಾ ಸಿದ್ಧಪಡಿಸಿದ ಮೂಲ ನೀತಿಗೆ ಮಂಡೇಲಾ ಅಂತಿಮ ರೂಪ ಕೊಟ್ಟರು. 
ಶಕಿಶಾಲಿಯಾದ ವಿಮೋಚನಾ ಹೋರಾಟಗಳಿಗಾಗಿ ಯೂತ್‌ಲೀಗ್‌ ಬೆಳೆಸಲು 


ದಂ 


ಆಶಿಸಿದರು. 


ಲೆಂಬೆಡೆ ಜುಲು ಕೃಷಿ ಕಾರ್ಮಿಕರ ಮಗ. ಅವರ ತಂದೆ ತಾಯಿ ಕಡು 
ಬಡವರಾಗಿದ್ದರು. ಅವರಿಗೆ ಉಡಲು ಬಟ್ಟೆ ಕೂಡ ಇರಲಿಲ್ಲ. ಗೋಣಿಚೀಲದಿಂದ 
“ಉಡುಪು' ತಯಾರಿಸಿ ಧರಿಸುತ್ತಿದ್ದರು. ಹೇಗಾದರೂ ಮಾಡಿ ಮಗನಿಗೆ ಕಲಿಸಬೇಕೆಂಬ 
ಆಸೆ ಅವರಿಗಿತ್ತು. ಲೆಂಬೆಡೆ ಮೊದಲು ಶಿಕ್ಷಕರಾಗಿದ್ದರು. ನಂತರ ವಕೀಲರಾದರು. 
ಎ.ಪಿ. ಮದಾ ಕೂಡ ಮೊದಲು ಶಿಕ್ಷಕರಾಗಿದ್ದರು. ನಂತರ ವಕೀಲರಾದರು. ಈ 
ಗೆಳೆಯರಿಂದಾಗಿ ಆಫ್ರಿಕಾದ ವಿಮೋಚನಾ ಹೋರಾಟ ಹೊಸ ತಿರುವು ಪಡೆಯಿತು. 


ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ ಅನ್ನು ಆಧುನಿಕಗೊಳಿಸುವಲ್ಲಿ ಮಂಡೇಲಾ 
ಪಾತ್ರ ಹಿರಿದಾಗಿದೆ. ಸಂಘಟನೆಯಲ್ಲಿ ಅವರು ಅನೇಕ ಸುಧಾರಣೆಗಳನ್ನು ತಂದರು. 
ರಾಷ್ಟ್ರೀಯ ಚಳವಳಿಗೆ ಕ್ರಾಂತಿಯ ತಂತ್ರಗಳನ್ನು ಅಳವಡಿಸಿದರು. ವರ್ಣಭೇದ ನೀತಿಯ 


ವಿಶ್ವಮಾನವ / Ve 


ಸರ್ಕಾರದ ವಿರುದ್ಧ ಒಂದುಗೂಡಿ ಹೋರಾಡಬೇಕಾದರೆ ಎಲ್ಲ ಕರಿಯರ ಬುಡಕಟ್ಟುಗಳ 
ಮಧ್ಯೆ ಸಮಾನತೆ ಸಾಧಿಸಬೇಕು. ವಿವಿಧ ಜನಾ೦ಗಗಳ ಸಂಸ್ಕೃತಿ ಮತ್ತು ಭಾಷೆಗಳ 
ಮಧ್ಯೆ ಸಂಪರ್ಕ ಉಂಟಾಗಬೇಕು. ವಿವಿಧ ರಾಷ್ಟ್ರೀಯತೆಗಳ ಬದಲು ಸಮಗ್ರ ರಾಷ್ಟ್ರೀಯ 
ಪ್ರಜ್ಞೆ ಮೂಡಿ ಬರಬೇಕು ಎಂಬ ನಿಲುವನ್ನು ಅವರು ಹೊಂದಿದರು. ಅಷ್ಟೇ ಅಲ್ಲ 
ಕಾರ್ಮಿಕರು, ರೈತರು, ಮಹಿಳೆಯರು ಮತ್ತು ಯುವಕರನ್ನು ಹೋರಾಟದ 
ಮುಂಚೂಣಿಯಲ್ಲಿ ತಂದರು. ಕರಿಯರು, ಭಾರತೀಯ ಮೂಲ ನಿವಾಸಿಗಳು ಮತ್ತು 
ಮಿಶ್ರವರ್ಣೀಯರ ಮಧ್ಯೆ ಒಗ್ಗಟ್ಟು ಸಾಧಿಸಿದರು. ಕಮ್ಯೂನಿಷ್ಟರು ಮತ್ತು ಕಮ್ಯೂನಿಸ್ಟರಲ್ಲದ 
ಹೋರಾಟಗಾರರನ್ನು ಒಂದುಗೂಡಿಸಿದರು. ಕರಿಯರು ಜನಾಂಗವಾದಿಗಳಾಗದಂತೆ 
ನೋಡಿಕೊಂಡು ವರ್ಣಭೇದ ನೀತಿಯನ್ನು ಒಕ್ಕೊರಲಿನಿಂದ ವಿರೋಧಿಸುವಲ್ಲಿ 
ಸಫಲರಾದರು. ಅವರ ಈ ಎಲ್ಲಾ ಆಲೋಚನೆಗಳು ೧೯೫೫ನೇ ಜೂನ್‌ ೨೬ರಂದು 
ಅಂಗೀಕರಿಸಿದ "ಸ್ವಾತಂತ್ರ್ಯ ಘೋಷಣೆ'ಯ ತಿರುಳಾಗಿವೆ. ಮಂಡೇಲಾರ ವಿಚಾರಗಳು 
ಜನಸಮುದಾಯದ ಬಯಕೆಗಳಲ್ಲಿ ಬೇರು ಬಿಟ್ಟಿದ್ದರಿ೦ದಲೇ ಇದೆಲ್ಲ ಸಾಧ್ಯವಾಯಿತು. 


ಕರಿಯರು ನೇಟಿವ್‌ಲ್ಯಾಂಡ್‌ ಕಾಯ್ದೆಯಿಂದಾಗಿ ಕಳಕೊಂಡ ಭೂಮಿಯನ್ನು 
ಎಲ್ಲ ಜನಾಂಗಗಳ ಜನಸಂಖ್ಯೆಯ ಆಧಾರದ ಮೇಲೆ ಪುನರ್ವಿಂಗಡನೆ ಮಾಡಬೇಕು. 
ಕರಿಯರಿಗೆ ಮತ ಚಲಾಯಿಸುವ ಹಕ್ಕು ಬರಬೇಕು. ಮಕ್ಕಳಿಗೆ ಯೋಗ್ಯ ಶಿಕ್ಷಣ 
ದೊರೆಯುವಂತಾಗಬೇಕು. ಒಟ್ಟಾರೆ ವರ್ಣಭೇದ ನೀತಿ ಅಳಿಯಬೇಕು ಎನ್ನುವುದೇ 
ಅವರ ಗುರಿಯಾಗಿತ್ತು. ಐರೋಪ್ಯ ಮತ್ತು ಇತರ ದೇಶಗಳ ಸಂಸ್ಕೃತಿಗಳ ಶ್ರೇಷ್ಠ 
ಅ೦ಶಗಳು ಆಫ್ರಿಕಾ ಸಂಸ್ಕೃತಿಯನ್ನು ಸೇರಬೇಕು. ಮಾನವನ ಏಳ್ಗೆ ಮತ್ತು ಘನತೆ 
ಹೆಚ್ಚಿಸುವುದಕ್ಕಾಗಿ ಆಫ್ರಿಕಾ ತನ್ನ ಕಾಣಿಕೆ ಸಲ್ಲಿಸುವಂಥ ವಾತಾವರಣ ನಿರ್ಮಾಣ 
ವಾಗಬೇಕು ಎ೦ಬುದೇ ಯೂತ್‌ಲೀಗ್‌ನ ಗೆಳೆಯರೆಲ್ಲರ ಆಶಯವಾಗಿತ್ತು. 


ಎರಡನೇ ಮಹಾಯುದ್ಧದಲ್ಲಿ ಫ್ಯಾಸಿಸ್ಟ್‌ ಶಕ್ತಿಗಳು ಸೋತದ್ದಕ್ಕೆ ಎ.ಎನ್‌.ಸಿ 
ಹರ್ಷ ವ್ಯಕ್ತಿಪಡಿಸಿ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ೧೯೫೪ರ ಮೇ 
ತಿಂಗಳಲ್ಲ ಮೆರವಣಿಗೆ ಹೊರಡಿಸಿತು. ಆ ಮೆರವಣಿಗೆಯಲ್ಲಿ ೨೦ ಸಾವಿರಕ್ಕೂ ಹೆಚ್ಚು 
ಕರಿಯರಿದ್ದರು. ಜೊಹಾನ್ಸ್‌ಬರ್ಗ್‌ನಲ್ಲಿ ಇಂಥ ಮೆರವಣಿಗೆ ಹಿಂದೆಂದೂ ನಡೆದಿರಲಿಲ್ಲ. 
ಕಾರ್ಮಿಕ ವರ್ಗದಲ್ಲಿನ ಏಕತೆಯೆ ಇದರ ಮೂಲ ಶಕ್ತಿಯಾಗಿತ್ತು. ಏತನ್ಮಧ್ಯೆ ಡಾ. 
ಕ್ಲುಮಾ ಅವರು ಕಮ್ಯೂನಿಸ್ಟ್‌ ಪಾರ್ಟಿ ಮತ್ತು ಸೌತ್‌ ಆಫ್ರಿಕನ್‌ ಇಂಡಿಯನ್‌ ಕಾಂಗೆಸ್‌ 
ನಾಯಕರ ಜೊತೆಗೂಡಿ ಸಂಯುಕ್ತರಂಗ ಸ್ಥಾಪಿಸಿದರು. ಪಾಸ್‌ ಕಾಯ್ದೆ ಎರುದ್ಧ 


ಹೋರಾಡುವುದು ಈ ಸಂ೦ಯುಕ್ತರಂಗದ ಉದ್ದೇಶವಾಗಿತ್ತು. 


೫೦ / ನೆಲ್ಸನ್‌ ಮಂಡೇಲಾ 


೧೯೪೬ರ ಫೆಟೊ ಮಸೂದೆ ಭಾರತೀಯ ಮೂಲದವರನ್ನು ಕೂಡ ಕೂಡ 
ಕೆಲ ಪ್ರದೇಶಗಳಿಗೆ ಮಾತ್ರ ಸೀಮಿತಗೊಳಿಸುವ ಉದ್ದೇಶ ಹೊಂದಿತ್ತು ಡರ್ಬಾನ್‌ನಲ್ಲಿನ 
ಭಾರತೀಯರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಜೊಹಾನ್ಸ್‌ಬರ್ಗ್‌ನಲ್ಲಿ 
ಇದರ ವಿರುದ್ಧ ಸಂಘಟನಾತ್ಮಕ ಕೆಲಸಗಳು ನಡೆದವು. ಕಾನೂನು ಶಿಕ್ಷಣದಲ್ಲಿ ನೆಲ್ಸನ್‌ 
ಮಂಡೇಲಾ ಅವರ ಸಹಪಾಠಗಳಾಗಿದ್ದ ಇಸ್ಮಾಯಿಲ್‌ ಮೀರ್‌ ಮತ್ತು ಜಿ.ಎನ್‌. 
ಸಿಂಗ್‌ ಅವರು ಫೆಟೊ ಮಸೂದೆ ಎರುದ್ಧ ಭಾರತೀಯರು ನಡೆಸಿದ ಹೋರಾಟದಲ್ಲಿ 
ಮಹತ್ವದ ಮಾತ್ರ ವಹಿಸಿದರು. ಟ್ರಾನ್ಸ್‌ ವಾಲ್‌ ಮತ್ತು ನತಾಲ್‌ನಲ್ಲಿನ ಇಂಡಿಯನ್‌ 
ಕಾಂಗೆಸ್‌ ಘಟಕಗಳು ಪ್ರಾರಂಭಿಸಿದ ಸತ್ಯಾಗ್ರಹದ ಮುಂಚೂಣಿಯಲ್ಲಿದ್ದರು. 


ನೆಲ್ಸನ್‌ ಮಂಡೇಲಾ ಅವರು ಕೆಲಕಾಲ ಇಸ್ಮಾಯಿಲ್‌ ಮೀರ್‌ ಅವರ ಫ್ಲ್ಯಾಟ್‌ನಲ್ಲಿ 
ವಾಸವಾಗಿದ್ದರು. ಭಾರತೀಯರ ಬಗ್ಗೆ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿನ ಅವರ 
ಹೋರಾಟಗಳ ಬಗ್ಗೆ ಮೀರ್‌ ಅವರಿಂದ ತಿಳಿದುಕೊಳ್ಳಲು ನೆಲ್ಸನ್‌ ಉತ್ಸುಕರಾಗಿದ್ದರು. 


ವಿಶ್ವಮಾನವ / ೫೧ 


ಭಾರತೀಯರೊಂದಿಗೆ 


ನತಾಲ್‌ ಪ್ರದೇಶದ ಬಿಳಿಯ ಶ್ರೀಮಂತ ಕಬ್ಬು ಬೆಳೆಗಾರರು ಜುಲು ಕೂಲಿಗಳಿಂದ 
ಬೇಸತ್ತು. ಅಂದಿನ ಬ್ರಿಟಿಷ್‌ ಸರ್ಕಾರದೊಂದಿಗೆ ವ್ಯವಹರಿಸಿ ೧೮೬೦ರಲ್ಲಿ ಭಾರತದಿಂದ 
ಕೂಲಿಗಳನ್ನು ತರಲು ನಿರ್ಧರಿಸಿದರು. ಭಾರತೀಯ ಕೂಲಿಗಳ ಆಹಾರ ಪೂರೈಕೆ 
ಬಿಳಿಯ ವ್ಯಾಪಾರಿಗಳಿ೦ದ ಆಗಲಿಲ್ಲ. ಆದ್ದರಿ೦ದ ಭಾರತೀಯ ವ್ಯಾಪಾರಿಗಳನ್ನೂ 
ನತಾಲ್‌ಗೆ ಆಹ್ವಾನಿಸಲಾಯಿತು. ಹೀಗೆ ಭಾರತದ ಎರಡೂ ವರ್ಗಗಳ ಜನ ದಕ್ಷಿಣ 
ಆಫ್ರಿಕಾ ಸೇರಿದರು. 


ಮಹಾತ್ಮಾ ಗಾಂಧಿ ಅವರು ಮೇ ೧೮೯೩ರಲ್ಲಿ ತರುಣ ವಕೀಲರಾಗಿ ದಕ್ಷಿಣ 
ಆಫ್ರಿಕಾಗೆ ಬಂದರು. ಅಲ್ಲಿನ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಟ 
ಪ್ರಾರಂಭಿಸಿದರು. ೧೮೯೪ನೇ ಮೇ ೨೨ರಂದು ನತಾಲ್‌ ಇಂಡಿಯನ್‌ ಕಾಂಗೆಸ್‌ 
ಸ್ಥಾಪಿಸಿದರು. ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರಲ್ಲದವರ ಮೊದಲ ರಾಜಕೀಯ ಸಂಘಟನೆ 
ಇದಾಗಿದೆ. ೧೮ ವರ್ಷಗಳ ನಂತರ ಅಸ್ತಿತ್ವಕ್ಕೆ ಬಂದ ಕರಿಯರ ಆಫ್ರಿಕನ್‌ ನ್ಯಾಷನಲ್‌ 
ಕಾಂಗ್ರೆಸ್‌ ಮೇಲೆ ಇದರ ಪ್ರಭಾವ ಸಾಕಷ್ಟಾಗಿದೆ. 


ಗಾಂಧೀಜಿ ಅವರು ೧೯೧೫ರ ವರೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದರು. ೧೯೦೩ರಲ್ಲಿ 
ನತಾಲ್‌ ಪ್ರಾಂತದ ಇನಾಂಡಾ ಜಿಲ್ಲೆಯ ಡರ್ಬಾನ್‌ನಿಂದ ೧೫ ಮೈಲಿ ದೂರದಲ್ಲಿರುವ 
ನ್ಯೂ ಫಾರ್ಮ್‌ ಎಂಬ ಕರಿಯರ ಉಪನಗರದಲ್ಲಿ ನೂರು ಎಕರೆ ಪ್ರದೇಶ ಪಡೆದು 
ಫೀನಿಕ್ಸ್‌ ಆಶ್ರಮ ಸ್ಥಾಪಿಸಿದರು. ಅವರು ಸ್ಥಾಪಿಸಿದ ಮೊದಲ ಆಶ್ರಮ ಇದಾಗಿದೆ. ಆ 
ವರ್ಷ ಗಾಂಧೀಜಿ ಅವರು ಪ್ರಕಟಿಸಲು ಪ್ರಾರಂಭಿಸಿದ "ಇಂಡಿಯನ್‌ ಒಪಿನಿಯನ್‌' 
ಪತ್ರಿಕೆಯನ್ನು ೧೯೬೪ರವರೆಗೆ ನಡೆಸಿಕೊಂಡು ಬರಲಾಯಿತು. ನತಾಲ್‌ ಇಂಡಿಯನ್‌ 


೫೨ / ನೆಲ್ಸನ್‌ ಮಂಡೇಲಾ 


ಕಾಂಗೆಸ್‌ ಮುಂದಿನ ದಿನಗಳಲ್ಲಿ ಸೌತ್‌ ಆಫ್ರಿಕನ್‌ ಇಂಡಿಯನ್‌ ನ್ಯಾಷನಲ್‌ ಕಾಂಗ್ರೆಸ್‌ 
ಆಗಿ ಬೆಳೆದು ವರ್ಣಭೇದ ನೀತಿ ವಿರುದ್ದದ ಹೋರಾಟದಲ್ಲಿ ಪ್ರಮುಖ ಪಾತ್ರವಹಿಸಿತು. 
ಗಾಂಧೀಜಿಯವರು ಬಿಳಿಯರ ಸರ್ಕಾರದ ಅನ್ಯಾಯ ವಿರೋಧಿಸಿ ೧೯೦೭ರಲ್ಲಿ 
ಮೊದಲ ಬಾರಿಗೆ ಸತ್ಯಾಗ್ರಹ ಪ್ರಯೋಗ ಮಾಡಿದ್ದು ಈ ನಾಡಿನಲ್ಲೆ. 


ಮಂಡೇಲಾ ಅವರಿಗೆ ಭಾರತೀಯರ ಬಗ್ಗೆ ಗೌರವವಿತ್ತು ಭಾರತೀಯರಾದ 
ಯೂಸುಫ್‌ ದಾದೂ ಕಮ್ಯೂನಿಸ್ಟ್‌ ನಾಯಕರಾಗಿದ್ದರು. ಇಸ್ಮಾಯಿಲ್‌ ಮೀರ್‌. ಜೆ.ಎನ್‌. 
ಸಿಂಗ್‌ ಮುಂತಾದ ಭಾರತೀಯರು ಕಮ್ಯೂನಿಜಂನಲ್ಲಿ ನಂಬಿಕೆ ಇಟ್ಟಿದ್ದರು. ಆದರೆ 
ಕಮ್ಯೂನಿಸ್ಟರು ಯೇಸುಕ್ರಿಸ್ತನ ವಿರೋಧಿಗಳು ಎಂಬ ತಪ್ಪು ಕಲ್ಪನೆಯಿ೦ದಾಗಿ ಮಂಡೇಲಾ 
ಅವರಿಗೆ ಕಮ್ಯೂನಿಸ್ಟರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಅದೇ ರೀತಿ ಬಿಳಿಯ 
ಹೋರಾಟಗಾರರ ಬಗ್ಗೆ ಕೂಡ ನಂಬಿಕೆ ಇರಲಿಲ್ಲ. ಬಿಳಿಯ (ಆಫ್ರಿಕಾನರ್‌) ವಕೀಲ 
ಬ್ರಾಮ್‌ ಫಿಷರ್‌ ಕಮ್ಯೂನಿಸ್ಟ್‌ ಆಗಿದ್ದರು. ರಾಜದ್ರೋಹದ ಅಪಾದನೆ ಮತ್ತು 
ರಿವೋನಿಯಾ ಪ್ರಕರಣಕ್ಕೆ ಸಂಬಂಧಿಸಿದ ಐತಿಹಾಸಿಕ ವಿಚಾರಣೆಗಳಲ್ಲಿ ಬ್ರಾಮ್‌ ಫಿಷರ್‌, 
ಮಂಡೇಲಾ ಮತ್ತು ಅವರ ಗೆಳೆಯರ ಪರವಾಗಿ ವಾದಿಸಿದ ರೀತಿ ಎಶ್ವ ವಿಖ್ಯಾತವಾಗಿದೆ. 
ಕಮ್ಯೂನಿಸ್ಟರು ದೇಶ. ಭಾಷೆ ಮತ್ತು ಲಿಂಗಭೇದವನ್ನು ಮರೆತು ಮನುಷ್ಯರ ಬಗ್ಗೆ 
ಚಿಂತಿಸುತ್ತಾರೆ ಹಾಗೂ ವರ್ಣ-ವರ್ಗಗಳ ತಿಕ್ಕಾಟವಿಲ್ಲದ ಸಮಾಜವನ್ನು ಬಯಸುತ್ತಾರೆ 
ಎ೦ಬುದನ್ನು ಮಂಡೇಲಾ ಬೇಗನೆ ಅರ್ಥಮಾಡಿಕೊಂಡರು. 


ಆದರೆ ಅಂದಿನ ಪರಿಸ್ಥಿತಿಯಲ್ಲಿ ಕಮ್ಯೂನಿಸ್ಟರ ಜೊತೆಗೂಡಿ ಹೋರಾಟ ಮಾಡಲು 
ಯೂತ್‌ಲೀಗ್‌ನ ಯಾವ ನಾಯಕನೂ ಸಿದ್ಧನಿರಲಿಲ್ಲ. ಇಂಥ ಸಹಕಾರದಿಂದಾಗಿ 
ತಮ್ಮ ಹೋರಾಟ ಶಿಧಿಲಗೊಳ್ಳುವುದು ಎಂಬ ಭಾವನೆ ಅವರಿಗಿತ್ತು. ಕಮ್ಯೂನಿಜಂನಲ್ಲಿ 
ನಂಬಿಕೆ ಇರುವ ಎ.ಎನ್‌.ಸಿ. ಸದಸ್ಯರು ಕಮ್ಯೂನಿಸ್ಟ್‌ ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕೆಂದು 
ಮಂಡೇಲಾ, ಸಿಸುಲು, ಟಾ೦ಬೊ ಮತ್ತು ಲೆಂಬೆಡೆ ವಾದಿಸಿದರು. ಎ.ಎನ್‌.ಸಿ.ಯ 
ವಾರ್ಷಿಕ ಸಮ್ಮೇಳದಲ್ಲಿ ಈ ಕುರಿತು ಸೂಚಿಸಿದರು. ಆದರೆ ಎ.ಎನ್‌.ಸಿ.ಯ ಸೌಮ್ಯ 
ನಾಯಕರು ಯೂತ್‌ಲೀಗ್‌ನ ಈ ಸೂಚನೆಯನ್ನು ವಿರೋಧಿಸಿದರು. ಆಗ ಜೆ.ಬಿ. 
ಮಾರ್ಕ್ಸ್‌, ಮೋಸೆಸ್‌ ಕೊಟಾನೆ ಮತ್ತು ಗೌರ್‌ ರಡೆಬೆಯಂಥ ಖ್ಯಾತ ಕರಿಯ 
ಕಮ್ಯೂನಿಸ್ಟ್‌ ನಾಯಕರು ಎ.ಎನ್‌.ಸಿ.ಯಲ್ಲಿ ಇದ್ದರು. ೧೯೪೭ರಲ್ಲಿ ಲೆಂಬೆಡೆ ನಿಧನ 
ರಾದರು. ನಂತರ ಮದಾ ಯೂತ್‌ಲೀಗ್‌ ಅಧ್ಯಕ್ಷರಾದರು. ಟಾಂಬೊ ಉಪಾಧ್ಯಕ್ಷರಾದರು. 
ಮಂಡೇಲಾ ಕಾರ್ಯದರ್ಶಿಯಾಗಿ ಆಯ್ಕೆ ಆದರು. 


ಜನವರಿ ೧೯೪೪ರಲ್ಲಿ ಡರ್ಬಾನ್‌ ಪ್ರದೇಶದಲ್ಲಿ ಜುಲು ಯುವಕ ಮತ್ತು 
ಭಾರತೀಯನೊಬ್ಬನ ಮಧ್ಯೆ ಹೊಡೆದಾಟವಾಯಿತು. "ಸುಲಿಗೆಕೋರ' ಭಾರತೀಯ 


ಭಾರತೀಯರೊಂದಿಗೆ / ೫೩ 


ವ್ಯಾಪಾರಿಗಳನ್ನು ಮೊದಲಿನಿಂದಲೂ ವಿರೋಧಿಸುತ್ತಿದ್ದ ಜುಲುಗಳು ಭಾರತೀಯರ 
ಎರುದ್ಧ ಕೆಂಡ ಕಾರಿದರು. ಬೆಂಕಿ. ಲೂಟಿ, ಸಾವು ನೋವು ಸಂಭವಿಸಿದವು. ಆ 
ಸಂದರ್ಭದಲ್ಲಿ ೧೪೭ ಮಂದಿ ಸತ್ತರು. ಸತ್ತವರಲ್ಲಿ ೫೩ ಮಂದಿ ಭಾರತೀಯರು 
ಮತ್ತು ಒಬ್ಬ ಬಿಳಿಯ ಇದ್ದರು. ಬಹಳಷ್ಟು ಮಂದಿ ಪೋಲೀಸರ ಹೊಡೆತಕ್ಕೆ 
ಬಲಿಯಾಗಿದ್ದರು. ಈ ಜನಾಂಗೀಯ ಗಲಭೆಯನ್ನು ನಿಯಂತ್ರಿಸುವಲ್ಲಿ ಡಾ। ಮೋ೦ಟೆ 
ನಾಯ್ಕರ್‌, ಇಸ್ಮಾಯಿಲ್‌ ಮೀರ್‌ ಮತ್ತು ಜೆ.ಎನ್‌. ಸಿ೦ಗ್‌ ಅವರು ಯಶಸ್ವಿಯಾದರು. 
ಈ ಕಾರ್ಯದಲ್ಲಿ ಆಲಿವರ್‌ ಟಾಂಬೊ ಮತ್ತು ಇತರ ಎ.ಎನ್‌.ಸಿ. ನಾಯಕರು 
ಅವರಿಗೆ ನೆರವಾದರು. 


ಎ.ಎನ್‌.ಸಿ. ಅಧ್ಯಕ್ಷ ಡಾ| ಕುಮಾ ಕಮ್ಯೂನಿಸ್ಟ್‌ ಪಕ್ಷದ ಡಾ। ಯೂಸುಫ್‌ 
ದಾದೂ (ಆಗ ದಾದೂ ಟ್ರಾನ್ಸ್‌ವಾಲ್‌ ಇಂಡಿಯನ್‌ ಕಾಂಗ್ರೆಸ್‌ ಅಧ್ಯಕ್ಷರಾಗಿದ್ದರು) 
ಮತ್ತು ನತಾಲ್‌ ಇಂಡಿಯನ್‌ ಕಾಂಗೆಸ್‌ ಅಧ್ಯಕ್ಷ ಡಾ। ಮೋ೦ಟೆ ನಾಯ್ಕರ್‌ ಅವರು 
ಬಿಳಿಯರ ದೌರ್ಜನ್ಯದ ವಿರುದ್ಧ ಜಂಟಿಯಾಗಿ ಹೋರಾಡಲು ನಿರ್ಧರಿಸಿದರು. ಆ 
ನಿರ್ಧಾರ “ಡಾಕ್ಟರ್ಸ್‌ ಪ್ಯಾಕ್ಸ್‌' ಎ೦ದು ಪ್ರಸಿದ್ಧವಾಗಿದೆ. 


ಆಫ್ರಿಕನ್‌ ಮತ್ತು ಭಾರತೀಯ ನಾಯಕರು ಒಂದಾಗುತ್ತಲಿದ್ದ ಆ ಸಂದರ್ಭ 
ಮರೆಯಲಾಗದ ಅನುಭವ ಎಂದು ಮಂಡೇಲಾ ಸ್ಮರಿಸಿದ್ದಾರೆ. ಆದರೆ ಆಗ ಅವರು 
'ಕಪುಪುಜ್ಞೇಯ ಪ್ರತಿಪಾದಕರಾಗಿದ್ದರಿ೦ದ "ಡಾಕ್ಟರ್ಸ್‌ ಪ್ಯಾಕ್ಟ್‌' ಅನ್ನು ವಿರೋಧಿಸಿದರು. 
ಈ ತೆರನಾದ ಸಹಕಾರದಿಂದ ತಮ್ಮ ಹೋರಾಟ ಪ್ರಾಮುಖ್ಯ ಕಳೆದುಕೊಳ್ಳುವುದೆಂದು 
ಯೂತ್‌ಲೀಗ್‌ನ ಗೆಳೆಯರು ಭಾವಿಸಿದ್ದರು. ಕಮ್ಯೂನಿಸ್ಟರು ಮತ್ತು ಉದಾರವಾದಿ 
ಬಿಳಿಯರನ್ನು ಸಂಶಯದ ದೃಷ್ಟಿಯಿ೦ದ ನೋಡಲು ಇದು ಬಹು ಮುಖ್ಯ ಕಾರಣ 
ವಾಗಿತು. 


ಎ.ಎನ್‌.ಸಿ.ಯಲ್ಲಿ ಯೂತ್‌ಲೀಗ್‌ ಪ್ರಭಾವ ಬೆಳೆಯತೊಡಗಿತು. ಯೂತ್‌ಲೀಗ್‌ 
ನಾಯಕರು ಕ್ರಿಯಾಯೋಜನೆ ರೂಪಿಸಿದರು. ತುಂಬ ಎಚ್ಚರಿಕೆಯಿಂದ ಎ.ಎನ್‌.ಸಿ.ಯನ್ನು 
ಮುನ್ನಡೆಸುತ್ತಿದ್ದ ಡಾ| ಕ್ಸುಮಾ ಅವರಿಗೆ ಕ್ರಿಯಾಯೋಜನೆ ಬಹಳ ಆತುರದ ಕ್ರಮ 
ಎಂಬುದರ ಬಗ್ಗೆ ಅರಿವಿತ್ತು. ಹೀಗಾಗಿ ಯೂತ್‌ಲೀಗ್‌ನ ಈ ಕ್ರಮವನ್ನು ಅವರು 
ಬೆಂಬಲಿಸಲಿಲ್ಲ. ಆ ಕಾರಣಕ್ಕಾಗಿ ಬ್ಲೊಯೆಂಪೊಂಟೀನ್‌ನಲ್ಲಿ ಡಿಸೆಂಬರ್‌ ೧೯೪೯ರಲ್ಲಿ 
ನಡೆದ ಸಮ್ಮೇಳನದಲ್ಲಿ ಎ.ಎನ್‌.ಸಿ. ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳಬೇಕಾಯಿತು. 
ಕರಿಯರು ಮಾತ್ರ ಹೋರಾಟದ ಮುಂಚೂಣಿಯಲ್ಲಿ ಇರಬೇಕೆನ್ನುವ ಕ್ರಿಯಾಯೋಜನೆ 
ಯನ್ನು ಬೆಂಬಲಿಸಿದ ಡಾ| ಜೇಮ್ಸ್‌ ಮೊರೊಕಾ ಎ.ಎನ್‌.ಸಿ. ಅಧ್ಯಕ್ಷರಾದರು. ವಾಲ್ಟೇರ್‌ 


೫೪ / ನೆಲ್ಸನ್‌ ಮಂಡೇಲಾ 


ಸಿಸುಲು ಮಹಾ ಕಾರ್ಯದರ್ಶಿಯಾಗಿ ಆಯ್ಕೆ ಆದರು. ಮಂಡೇಲಾ ಮತ್ತು ಇತರರು 
ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರಾದರು. 


೧೯೫೦ನೇ ಜೂನ್‌ ೨೬ರಂದು `ರಾಷ್ಟ್ರೀಯ ಕೆಲಸ ಸ್ಥಗಿತ' ಮುಷ್ಕರಕ್ಕೆ ಕರೆ 
ನೀಡಬೇಕೆಂದು ಯೂತ್‌ಲೀಗ್‌ ನಾಯಕರು ಎ.ಎನ್‌.ಸಿ.ಯ ಹೊಸ ನಾಯಕರಿಗೆ 
ತಿಳಿಸಿದರು. ಆದರೆ ಕಮ್ಯೂನಿಸ್ಟ್‌ ನಾಯಕರಾದ ಮೋಸೆಸ್‌ ಕೊಟಾನೆ, ಜೆ.ಬಿ. ಮಾರ್ಕ್ಸ್‌ 
ಮತ್ತು ಯೂಸುಫ್‌ ದಾದೂ ಅವರ ಮೇಲೆ ಸರ್ಕಾರ ನಿಷೇಧಾಜ್ಞೆ ಹೇರಿದ್ದನ್ನು 
ವಿರೋಧಿಸುವುದಕ್ಕಾಗಿ ಕಮ್ಯೂನಿಸ್ಟ್‌ ಪಕ್ಷ, ಇಂಡಿಯನ್‌ ನ್ಯಾಷನಲ್‌ ಕಾಂಗೆಸ್‌ ಮತ್ತು 
ಟ್ರಾನ್ಸ್‌ವಾಲ್‌ ಎ.ಎನ್‌.ಸಿ. ಸೇರಿ ಮೇ ದಿನದಂದು ಕೆಲಸ ಸ್ಥಗಿತಗೊಳಿಸಲು ಜೊಹಾನ್ಸ್‌ 
ಬರ್ಗ್‌ ಪ್ರದೇಶದ ಕಾರ್ಮಿಕರಿಗೆ ಕರೆ ನೀಡಿದವು. ಈ ಕರೆ ನೀಡುವುದಕ್ಕಾಗಿ ಏರ್ಪಡಿಸಿದ 
ಸಭೆಯ ಅಧ್ಯಕ್ಷತೆಯನ್ನು ಡಾ. ಮೊರೊಕಾ ವಹಿಸಿದ್ದರು. ಮೊರೊಕಾ ಅವರು 
ಭಾರತೀಯರು ಮತ್ತು ಕಮ್ಯೂನಿಸ್ಟರ ಜೊತೆಗೂಡಿ ಕರೆ ನೀಡಿದ್ದು ಯೂತ್‌ಲೀಗ್‌ 
ಗೆಳೆಯರಿಗೆ ವಿಚಿತ್ರ ಕಂಡಿತು. ಕುಪಿತಗೊಂಡ ಮಂಡೇಲಾ ಮತ್ತು ಅವರ ಗೆಳೆಯರು 
ಸಂಘಟಕರ ಜೊತೆ ಘರ್ಷಣೆಗೆ ಇಳಿದರು. ಅವರ ಸಭೆಗಳು ನಡೆಯದಂತೆ ನೋಡಿ 
ಕೊಂಡರು. ಮುಷ್ಕರದ ಕರೆಯನ್ನು ವಿರೋಧಿಸಿದರು. ಇಂಡಿಯನ್‌ ಕಾಂಗೆಸ್‌ ಮತ್ತು 
ಕಮ್ಯೂನಿಸ್ಟ್‌ ಪಾರ್ಟಿಯನ್ನು ಟೀಕಿಸಿದರು. 


ಪ್ರತಿಭಟನಾ ಪ್ರದರ್ಶನದ ಮೇಲೆ ಸರ್ಕಾರ ನಿಷೇಧ ಹೇರಿತು. ಮೇ ದಿನಾಚರಣೆ 
ವೇಳೆ ಜೊಹಾನ್‌ ಬರ್ಗ್‌ ಪ್ರದೇಶದಲ್ಲಿ ಎರಡು ಸಾವಿರ ಪೋಲೀಸರು ಸಭೆ, ಸಮಾರಂಭ 
ಗಳ ಮೇಲೆ ದಾಳಿ ಮಾಡಿದರು. ಪೋಲೀಸ್‌ ಗೋಲಿಬಾರ್‌ನಿಂದಾಗಿ ಘರ್ಷಣೆಗಳು 
ಸಂಭವಿಸಿದವು. ಇಪ್ಪೆಲ್ಲ ವಿರೋಧಗಳ ಮಧ್ಯೆ ಮುಷ್ಕರ ಗಮನಾರ್ಹವಾಗಿ ಯಶಸ್ವಿ 
ಯಾಯಿತು. ಅರ್ಧಕ್ಕಿಂತ ಹೆಚ್ಚಿನ ಕಾರ್ಮಿಕರು ಮನೆಯಲ್ಲಿ ಉಳಿದರು. 


ಘರ್ಷಣೆಗಳನ್ನು ತಪ್ಪಿಸಿ ಜನರನ್ನು ಸಮಧಾನಗೊಳಿಸುವುದಕ್ಕಾಗಿ ಮಂಡೇಲಾ 
ಮತ್ತು ಸಿಸುಲು ಆರ್ಲ್ಯಾಂಡೋಗೆ ಧಾವಿಸಿದರು. ಈ ಘರ್ಷಣೆಗಳಲ್ಲಿ ೧೮ ಮಂದಿ 
ಕರಿಯರು ಸತ್ತು ಮೂವರು ಮಕ್ಕಳು ಸೇರಿದಂತೆ ೩೦ಕ್ಕೂ ಹೆಚ್ಚು ಮಂದಿ 
ಗಾಯಗೊಂಡರು. ಈ ಘಟನೆಯಿಂದಾಗಿ ಯೂತ್‌ಲೀಗ್‌ನ ಕಪ್ಪು ಪ್ರಜ್ಞೆಯ ಯುವಕರಿಗೆ 
ಹೊಸ ದೃಷ್ಟಿಕೋನ ಬಂದಿತು. “That day was a turning point in my life, 
both in understanding through first hand experience the ruthlessness 
of the police, and in being deeply impressed by the support African 
workers had given to the May Day call” ಎ೦ದು ಮಂಡೇಲಾ ತಿಳಿಸಿದ್ದಾರೆ. 


ಭಾರತೀಯರೊಂದಿಗೆ / ೫೫ 


ಕಾರ್ಮಿಕ ಪ್ರಜ್ಞೆ ಕಪುಪುಜ್ಞೆಗಿಂತ ಮೇಲ್ಮಟ್ಟದ್ದಾಗಿದೆ. ಕರಿಯ ಕಾರ್ಮಿಕರು 
ಕಪುಪಜ್ಞೆಯ ನಾಯಕರಿಗಿಂತ ಹೆಚ್ಚು ಸೂಕ್ಷ ವಾಗಿ ಸಮಾಜವನ್ನು ಅರಿತು ಕೊಂಡಿದ್ದಾರೆ 
ಎಂಬುದು ಮಂಡೇಲಾ ಮೊದಲಾದವರಿಗೆ ಮನದಟ್ಟಾಯಿತು. 


ಯುವ ಭಾರತೀಯರಾದ ವಿದ್ಯಾರ್ಥಿ ಅಹ್ಮದ್‌ ಕಥ್ರದಾ ಮತ್ತು ಕಾರ್ಮಿಕ 
ಪಾಲ್‌ ಜೊಸೆಫ್‌ ಅವರು ಆ ಮುಷ್ಕರದ ಮುನ್ನಾ ದಿನಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 
ವೇಳೆಗೆ ಕಾರ್ಮಿಕರ ಬಳಿಗೆ ಹೋಗಿ ಹೋರಾಟದ ಮಹತ್ವ ಕುರಿತು ವಿವರಿಸುತ್ತಿದ್ದರು. 
ಕರಪತ್ರಗಳನ್ನು ಹಂಚುತ್ತಿದ್ದರು. ಅವರ ಈ ನೀತಿ ಮಂಡೇಲಾ ಮತ್ತು ಸಿಸುಲು 
ಅವರಿಗೆ ತುಂಬ ಹಿಡಿಸಿತು. ಅಂದಿನಿಂದ ಅವರೆಲ್ಲ ಆತ್ಮೀಯ ಗೆಳೆಯರಾದರು. 


೧೯೫೦ರ ಮೇ ೧ ರಂದು ನಡೆದ ಮುಷ್ಕರದ ಅನುಬವ ಮಂಡೇಲಾ 
ಅವರಲ್ಲಿ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಮೂಡಿಸಿತು. ಅಂದಿನಿಂದ ಹಾಯಾಗಿ 
ಉಸಿರಾಡಿಸಲೂ ಬಿಡುವಿಲ್ಲದಂತೆ ಕಾರ್ಯಮಗ್ನರಾದರು. ತುಳಿತಕ್ಕೊಳಗಾದ ಜನರು 
ಹೋರಾಟದ ಮುಂಚೂಣಿಯಲ್ಲಿರುವಂಥ ವಾತಾವರಣ ಸೃಷ್ಟಿಸಿದರು. ದಕ್ಷಿಣ 
ಆಫ್ರಿಕಾದಲ್ಲಿನ ಇಂಡಿಯನ್‌ ಕಾಂಗ್ರೆಸ್‌ ಮತ್ತು ಕಮ್ಯೂನಿಸ್ಟ್‌ ಪಾರ್ಟಿಯಲ್ಲಿದ್ದ 
ಭಾರತೀಯರಿಂದ ಮಂಡೇಲಾ ಬಹಳಷ್ಟು ಕಲಿತರು. ಬಲಿಷ್ಠ ಸರ್ಕಾರ ಎದುರಿಸಲು 
ಗಾಂಧೀಜಿ ಅವರ 'ಸತ್ಯಾಗ್ರಹ' ಬಹುದೊಡ್ಡ ಅಸ್ತ್ರ ಎಂಬುದನ್ನು ಅರಿತರು. 


ಎ.ಎನ್‌.ಸಿ, ಯೂತ್‌ಲೀಗ್‌, ಇಂಡಿಯನ್‌ ಕಾಂಗೆಸ್‌ ಮತ್ತು ಕಮ್ಯೂನಿಸ್ಟ್‌ 
ಪಾರ್ಟಿ ಸೇರಿ ಸಮನ್ವಯ ಸಮಿತಿ ರಚಿಸಿ ೧೯೫೦ನೇ ಜೂನ್‌ ೨೬ರಂದು ರಾಷ್ಟ್ರೀಯ 
ಪ್ರತಿಭಟನಾ ಪ್ರದರ್ಶನ ಏರ್ಪಡಿಸಲು ಯೋಚಿಸಿದವು. ಕೆಲಸ ಸ್ಥಗಿತಗೊಳಿಸುವುದಕ್ಕೆ 
ಸಂಬಂಧಿಸಿದಂತೆ ಇದು ಎ.ಎನ್‌.ಸಿ.ಯ ರಾಷ್ಟ್ರಮಟ್ಟದ ಕರೆಯಾಗಿತ್ತು. ಕರೆಗೆ ಓಗೊಟ್ಟ 
ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. 


ಸರ್ಕಾರ ಕಮ್ಯೂನಿಜಂ ದಮನ ಕಾಯ್ದೆ ಜಾರಿಗೊಳಿಸಿತು. ಕಮ್ಯೂನಿಸ್ಟ್‌ 
ಚಟುವಟಿಕೆಯಲ್ಲಿ ಭಾಗವಹಿಸುವವರಿಗೆ ೧೦ ವರ್ಷಗಳ ಶಿಕ್ಷೆ ಕಾಯ್ದಿತ್ತು. ದಕ್ಷಿಣ 
ಆಫ್ರಿಕಾ ಸರ್ಕಾರದ ಕಣ್ಣಲ್ಲಿ ಅಪಾರ್ಥೈಡ್‌ ವ್ಯವಸ್ಥೆಯನ್ನು ವಿರೋಧಿಸುವವರೆಲ್ಲ 
ಕಮ್ಯೂನಿಸ್ಟರು! 

೧೯೫೦ರ ಕೊನೆಯಲ್ಲಿ ಮಂಡೇಲಾ ಯೂತ್‌ಲೀಗ್‌ ಅಧ್ಯಕ್ಷ ಆದರು. ಮಂಡೇಲಾ 
ಮತ್ತು ಗೆಳೆಯರಿಗೆ ವರ್ಗ ಕಲನೆ ಮೂಡಿ ಎಲ್ಲರ ಜೊತೆ ಸೇರಿ ಕರಿಯರು ಹೋರಾಡು 
ವುದು ಅವಶ್ಯ ಎಂಬ ನಿರ್ಧಾರಕ್ಕೆ ಬಂದ ಸಂದರ್ಭದಲ್ಲಿ ಕಮ್ಯೂನಿಸ್ಪರಲ್ಲಿಯೂ 
ಬದಲಾವಣೆ ಕಂಡು ಬಂದಿತು. ವ್ಯವಸ್ಥೆಯಲ್ಲಿ ಬೇರು ಬಿಟ್ಟಿರುವ ಜನಾಂಗೀಯ 


೫೬ / ನೆಲ್ಸನ್‌ ಮಂಡೇಲಾ 


ದಬ್ಬಾಳಿಕೆಯಿ೦ದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಕರಿಯರ ಹೋರಾಟಗಳಿಗೆ 
ಮೀನ-ಮೇಷ ಎಣಿಸದೆ ಬೆಂಬಲ ಕೊಡುವುದು ಸೂಕ್ತ ಎಂಬ ಭಾವನೆ ಅವರಲ್ಲಿ 
ಮೂಡಿತು. ವರ್ಣಭೇದ ವಿರುದ್ಧದ ಹೋರಾಟ ಅಂತ್ಯದಲ್ಲಿ ಬಂಡವಾಳಷಾಹಿ ವಿರುದ್ಧದ 
ಹೋರಾಟವೇ ಆಗಿರುತ್ತದೆ ಎ೦ಬ ನಿಲುವಿಗೆ ಅವರು ಬಂದರು. ವರ್ಗ ಮೂಲದ 
ಸುಲಿಗೆ ಮತ್ತು ವರ್ಣ ಮೂಲದ ದಬ್ಬಾಳಿಕೆ ಕೊನೆಗಾಣಿಸಲು ಎ.ಎನ್‌.ಸಿ.ಯ ರಾಷ್ಟ್ರೀಯ 
ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. 


ಹೊಸ ತಿರುವು 


ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ ಬಿತ್ತಿದ ಆತ್ಮಸ್ಥೆ $ರ್ಯದ ಬೀಜ 
ಮಂಡೇಲಾ ಮನದಲ್ಲಿ ಮೊಳಕೆಯೊಡೆಯಿತು. ಶಸ್ತ್ರ ಸಜ್ಜಿತವಾದ ಹಿಂಸಾತ್ಮಕ 
ಸರ್ಕಾರವನ್ನು ಎದುರಿಸಲು ಅಹಿಂಸಾತ್ಮಕ ಸತ್ಯಾಗಹವೊಂದೇ ಯೋಗ್ಯ ಮಾರ್ಗ 
ಎ೦ದು ಅನಿಸಿತು. ಈ ಕುರಿತು ಸಿಸುಲು, ಮಂಡೇಲಾ ಮತ್ತು ಯೂತ್‌ಲೀಗ್‌ 
ಗೆಳೆಯರು ದೀರ್ಥವಾಗಿ ಚರ್ಚಿಸಿದರು. ಸತ್ಯಾಗ್ರಹದ ಮಾರ್ಗ ಜನತೆಗೆ ಹಿಡಿಸುವುದೇ 
ಎ೦ಬ ಗುಮಾನಿ ಬಂದಿತು. ಏಕೆಂದರೆ ಆ ಮಾರ್ಗದಿಂದ ಇಲ್ಲಿಯವರೆಗೆ ಏನನ್ನೂ 
ಸಾಧಿಸಲಿಲ್ಲ ಎಂಬ ಸತ್ಯ ಅವರ ಮುಂದಿತ್ತು ಆದರೆ ಸತ್ಯಾಗ್ರಹ ಮಾರ್ಗದಿಂದ 
ಜನರ ಹೋರಾಟಗಳಿಗೆ ಶಿಸ್ತು ಮೂಡುವುದು, ಪ್ರತಿಹಿಂಸೆಗಿ೦ತ ಹಿಂಸೆಯನ್ನು ಎದುರಿಸು 
ವುದು ಹೆಚ್ಚಿನ ಧೈರ್ಯದ ಸಂಕೇತವಾಗುವುದು ಎಂಬ ಭಾವನೆ ಮೂಡಿತು. 


ಡಿಸೆಂಬರ್‌ ೧೯೫೧ರಲ್ಲಿ ಎ.ಎನ್‌.ಸಿ.ಯ ವಾರ್ಷಿಕ ಸಮ್ಮೇಳನ ನಡೆಯಿತು. 
೧೬೫೨ನೇ ಏಪ್ರಿಲ್‌ ೬ರಂದು ಬೃಹತ್‌ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲು 
ನಿರ್ಧರಿಸಲಾಯಿತು. ಆ ದಿನ ದಕ್ಷಿಣ ಆಫ್ರಿಕಾದ ಬಿಳಿಯರು ತಮ್ಮ ಆಳ್ವಿಕೆಯ 
ತ್ರಿಶತಮಾನೋತ್ಸವ ಆಚರಿಸುವವರಿದ್ದರು. ಎ.ಎನ್‌.ಸಿ. ಅಧ್ಯಕ್ಷ ಡಾ॥ ಮೊರೊಕಾ 
ಕಾಂಗ್ರೆಸ್‌ ಸೆಲ್ಯೂಟ್‌ ಮತ್ತು ಘೋಷಣೆ ಕೊಟ್ಟರು 'ಮಾಯಿ ಬುಯೆ' (ಮರಳಿ 
ಬರಲಿ) ಎಂದಾಗ “ಆಫ್ರಿಕಾ' ಎ೦ದು ಜನ ಕೂಗಿದರು. "ನಕೋಸಿ ಸಿಕೆಲೆಲ್‌ ಇ 
ಆಫ್ರಿಕಾ' ಹಾಡಿದರು. 

ನೆಲ್ಸನ್‌ ಮಂಡೇಲಾ ಅವರು ೧೯೫೨ ರಲ್ಲಿ ಕಾನೂನುಭಂಗ ಚಳವಳಿಯ 
“ನ್ಯಾಷನಲ್‌ ವಾಲ೦ಟೀರ್‌ ಇನ್‌ ಚೀಫ್‌' ಆಗಿ ನೇಮಕಗೊಂಡರು. ಮೌಲ್ವಿ ಕಚಾಲಿಯಾ 
ಅವರ ಪ್ರತಿನಿಧಿಯಾದರು. ಅವರ ತಂದೆ ೧೯೦೭ ರಲ್ಲಿ ಗಾಂಧೀಜಿಯವರ ಜತೆ 
ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಧೈರ್ಯ ವ್ಯಕ್ತಪಡಿಸಿದ್ದರು. ಡಾ। ಮೊರೊಕಾ, 


ಭಾರತೀಯರೊಂದಿಗೆ / ೫೭ 


ಡಾ| ಯೂಸುಫ್‌ ದಾದೂ, ಜೆ.ಬಿ. ಮಾರ್ಕ್ಸ್‌, ವಾಲ್ಟೇರ್‌ ಸಿಸುಲು ಮತ್ತು ಯೂಸುಫ್‌ 
ಕಚಾಲಿಯಾ ಅವರು ಯೋಜನಾ ಸಮಿತಿಯಲ್ಲಿ ಇದ್ದರು. ಭಾರತೀಯ ಮತ್ತು 
ಆಫ್ರಿಕಾ ಜನಾ೦ಗಗಳ ಮಧ್ಯೆ ಹಾಗೂ ಮಾರ್ಕ್ಸ್‌ವಾದಿ ಮತ್ತು ರಾಷ್ಟ್ರೀಯವಾದಿಗಳ 
ಮಧ್ಯೆ ಈ ಮೂಲಕ ಏಕತೆ ಸಾಧಿಸಲಾಯಿತು. ಅವರೆಲ್ಲ ಒಂದಾಗಿ ಕಾರ್ಯ 
ನಿರ್ವಹಿಸಿದರು ಜನಾಂಗೀಯ ಸಮಸ್ಯೆಯಾಗಲಿ ಸೈದ್ಧಾಂತಿಕ ಸಮಸ್ಯೆಯಾಗಲಿ ಅವರ 
ಹೋರಾಟದ ಯೋಜನೆಗೆ ಅಡ್ಡಿಯಾಗಲಿಲ್ಲ. 


೧೯೫೨ನೇ ಏಪ್ರಿಲ್‌ ೬ ರಂದು ಬಿಳಿಯರು ತ್ರಿಶತಮಾನೋತ್ಸವ ಆಚರಿಸುವ 
ವೇಳೆ ಈಸ್ಪರ್ನ್‌ ಕೇಪ್‌ನಲ್ಲಿ ಹತ್ತಾರು ಸಹಸ್ರ ಜನ ಸೆರಿ ಸ್ವಾತಂತ್ರ್ಯದ ಪ್ರಾರ್ಥನೆ 
ಮಾಡಿದರು. ಜೊಹಾನ್ಸ್‌ಬರ್ಗ್‌ನಲ್ಲಿ ಡಾ। ಮೊರೊಕಾ ಬೃಹತ್‌ ಬಹಿರಂಗ ಸಭೆ 
ಉದ್ದೇಶಿಸಿ ಮಾತನಾಡಿದರು. ಕಾನೂನುಭಂಗ ಚಳವಳಿಗೆ ಕರೆ ನೀಡಿದರು. ಮಂಡೇಲಾ 
ಅವರು ಉಡುಪು ತಯಾರಿಸುವ ಕಾರ್ಮಿಕರ ಸಂಘದಲ್ಲಿ ಕರಿಯರು. ಭಾರತೀಯರು 
ಮತ್ತು ಮಿಶ್ರವರ್ಣೀಯರನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರ ಎಷ್ಟೇ ಪ್ರಚೋದನೆ 
ಮಾಡಿದರೂ ವಿಚಲಿತರಾಗದೆ ಶಿಸ್ತು ಕಾಪಾಡಿಕೊಳ್ಳಬೇಕು. ಘನತೆಯಿಂದ ವರ್ತಿಸಬೇಕು 
ಎಂದರು. ಸ್ವಯಂಸೇವಕರಲ್ಲಿ ಅವರ ಬಗ್ಗೆ ವಿಶೇಷ ಗೌರವ ಮೂಡಿತು. ಮಂಡೇಲಾ 
ಅವರು ಕೇಪ್‌ಟೌನ್‌, ನತಾಲ್‌ ಮತ್ತು ಟ್ರಾನ್ಸ್‌ವಾಲ್‌ಗಳಿಗೆ ಭೇಟಿ ನೀಡಿದರು. 
ಉಪನಗರಗಳಲ್ಲಿನ ಮನೆ ಮನೆಗೆ ಹೋಗಿ ಅಹಿಂಸಾ ಮಾರ್ಗದ ಸತ್ಯಾಗಹದಿಂದ 
ಅಮಾನುಷ ಸರ್ಕಾರವನ್ನು ಎದುರಿಸುವ ಬಗ್ಗೆ ತಿಳಿ ಹೇಳಿದರು. 


ಬಿಳಿಯರ ಕಣ್ಣಲ್ಲಿ ಕರಿಯರು ಕಾಣುವುದೇ ಇಲ್ಲ. ಆದರೆ ಸದಾ ಕಾರ್ಯನಿರತ 
ರಾಗಿರುತ್ತಿದ್ದ ಮಂಡೇಲಾ ಕೇಪ್‌ಟೌನ್‌ಗೆ ಹೋದಾಗ ಅವರನ್ನು ಗಮನಿಸಿದ ಒಬ್ಬ 
ಬಿಳಿಯ ಹೀಗೆ ಹೇಳಿದ್ದಾನೆ. 'I noticed people turing and staring at the 
opposite pavement and I saw this magnificent figure of a man, 
immaculately dressed. Not just blacks but whites, including white 
women, were turning to admire him. 


೧೯೫೨ ರ ಜೂನ್‌ ೨೬ ರಂದು ರಾಷ್ಟ್ರೀಯ ಮುಷ್ಕರದ ಎರಡನೇ 
ವಾರ್ಷಿಕೋತ್ಸವ ಆಚರಿಸಲಾಯಿತು. ಆ ವೇಳೆಯಲ್ಲಿ ಅನೇಕ ಕಡೆ ಕಾನೂನು ಭಂಗ 
ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ದಿನ ರಾತ್ರಿ ಮಂಡೇಲಾ ಜೊಹಾನ್‌ ಬರ್ಗ್‌ನಲ್ಲಿ 
ನಡೆದ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಪೋಲೀಸರು ಅವರನ್ನು ಬಂದಿಸಿದರು. 
ಅದು ಅವರ ಮೊದಲ ಬ೦ಧನವಾಗಿತ್ತು. ಬಿಡುಗಡೆಯ ನಂತರ ಅವರು ಕಾನೂನು 


೫೮ / ನೆಲ್ಸನ್‌ ಮಂಡೇಲಾ 


ಭಂಗ ಚಳವಳಿಯ ತೀವ್ರ ಪ್ರಚಾರ ನಡೆಸಿದರು. ಅವರಿಗೆ ಅಧಿಕಾರದ ಆಸೆ ಎಂದೂ 
ಬರಲಿಲ್ಲ. "But he was a born mass leader who could not help 
magnetizing people" ಎ೦ದು ಆಲಿವರ್‌ ಟಾಂಬೊ ಹೇಳಿದ್ದಾರೆ. 


೧೯೫೨ ನೇ ಜುಲೈ ೩೦ ರಂದು ಪೋಲೀಸರು ದೇಶಾದ್ಯಂತ ಹೋರಾಟಗಾರರ 
ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿ ಮೊರೊಕಾ, ಮಂಡೇಲಾ, ಸಿಸುಲು, 
ದಾದೂ ಮತ್ತು ಕಚಾಲಿಯಾ ಅವರನ್ನು "ಕಮ್ಯೂನಿಸ್ಟ್‌ ವಿಚಾರಗಳನ್ನು ಹಬ್ಬಿಸುತ್ತಿದ್ದಾರೆ' 
ಎಂಬ ಆರೋಪದ ಮೇಲೆ ಬಂಧಿಸಿದರು. 


೧೯೫೨ನೇ ಅಕ್ಟೋಬರ್‌ ೧೮ ರಂದು ನ್ಯೂಬ್ರೈಟನ್‌ (ಈಸ್ಪರ್ನ್‌ ಕೇಪ್‌) 
ರೈಲ್ವೆ ನಿಲ್ದಾಣದಲ್ಲಿ ಒಬ್ಬ ಬಿಳಿಯ ಪೋಲೀಸ್‌ ಇಬ್ಬರು ಕರಿಯರನ್ನು ಗುಂಡಿಕ್ಕಿ 
ಕೊಂದ. ಅವರು ಬಣ್ಣದ ಡಬ್ಬಿಯೊ೦ದನ್ನು ಕಳವು ಮಾಡಿದ್ದರು ಎಂದು ಆಪಾದಿಸ 
ಲಾಗಿತ್ತು. ಆಗ ಸೇರಿದ ಜನಜಗು೦ಳಿಯ ಮೇಲೆ ಆತ ೨೦ಕ್ಕೂ ಹೆಚ್ಚು ಗುಂಡು 
ಹಾರಿಸಿದ. ಜನ ಪೋಲೀಸ್‌ ಠಾಣೆಗೆ ಮುತ್ತಿಗೆ ಹಾಕಿದರು. ಆ ಸಂದರ್ಭದಲ್ಲಿ ೭ 
ಮಂದಿ ಕರಿಯರು ಮತ್ತು ೪ ಮಂದಿ ಬಿಳಿಯರು ಸತ್ತರು. ೨೭ ಮಂದಿ ಗಾಯ 
ಗೊಂಡರು. ಕರಿಯರಿಗೆ ಸಂಬಂಧಿಸಿದಂತೆ ಬಿಳಿಯರ ಆಡಳಿತದ ಒಂದು ಮಾದರಿ 
ಇದು. ಈ ಗಲಭೆ ಪೋರ್ಟ್‌ ಎಲಿಜಾಬೆತ್‌ ಮತ್ತು ಕಿಂಬರ್ಲಿಗೂ ಹಬ್ಬತು. ೨೫ 
ಮಂದಿ ಕರಿಯರು ಸತ್ತರು. ಈಸ್ಟ್‌ ಲಂಡನ್‌ನಲ್ಲಿ ಕರಿಯರ ಕೋಪಕ್ಕೆ ಇಬ್ಬರು 
ಬಿಳಿಯರು ಅಹುತಿಯಾದರು. ಅವರಲ್ಲಿ ಒಬ್ಬರು ಕ್ರೈಸ್ತ ಸನ್ಯಾಸಿನಿ. 


ನವೆಂಬರ್‌ ಅಂತ್ಯದಲ್ಲಿ ಮೊರೊಕಾ, ಮಂಡೇಲಾ, ಸಿಸುಲು ಮುಂತಾದ 
ನಾಯಕರ ವಿಚಾರಣೆ ನಡೆಯಿತು. ಕಾನೂನುಭಂಗ ಮಾಡಬಾರದು ಎ೦ಬ ಷರತ್ತಿನ 
ಮೇಲೆ ಬಿಡುಗಡೆ ಮಾಡಲಾಯಿತು. 


ಕಾನೂನುಭ೦ಗ ಚಳವಳಿಯಲ್ಲಿ ಭಾಗವಹಿಸಿದ್ದವರ ಶಿಸ್ತಿನ ನಡವಳಿಕೆ ಎಲ್ಲರಿಗೂ 
ಮೆಚ್ಚುಗೆಯಾಯಿತು. ಅಪಾರ್ಥೈಡ್‌ ವ್ಯವಸ್ಥೆಯ ತನಿಖೆಗಾಗಿ ವಿಶ್ವಸಂಸ್ಥೆ ಆಯೋಗ 
ನೇಮಿಸಿತು. ಜೊಹಾನ್‌ ಬರ್ಗ್‌ ಬಿಷಪ್‌ ಅಂಬ್ರೊಸ್‌ ರೀವ್ಸ್‌ ಮತ್ತು ಅನೇಕ ಬಿಳಿಯ 
ಉದಾರವಾದಿಗಳು ಸೇರಿ "ಸರ್ವ ನಾಗರಿಕರಿಗೆ ಸಮಾನ ಹಕ್ಕುಗಳು' ಎಂದು ಕರೆ 
ನೀಡಿದರು. ಕೆಲ ಬಿಳಿಯರು ಚಳವಳಿಯಲ್ಲಿ ಭಾಗವಹಿಸಿದರು. ಜೊಹಾನ್ಸ್‌ಬರ್ಗ್‌ 
ಮತ್ತು ಕೇಪ್‌ಟೌನ್‌ನಲ್ಲಿ ಬಂಧನಕ್ಕೊಳಗಾದರು. ಅಕ್ಟೋಬರ್‌ ವೇಳೆಗೆ ಒಟ್ಟು ೨,೩೫೪ 
ಮಂದಿಯ ಬಂಧನವಾಗಿತ್ತು. ಸರ್ಕಾರ ೫೨ ಮಂದಿ ನಾಯಕರ ಚಲನವಲನದ 
ಮೇಲೆ ನಿಷೇಧಾಜ್ಞೆ ಹೇರಿತು. ಅಪಾರ್ಥೈಡ್‌ ವ್ಯವಸ್ಥೆಯನ್ನು ಇನ್ನೂ ಬಿಗಿಗೊಳಿಸಿತು. 


ಭಾರತೀಯರೊಂದಿಗೆ / ೫೯ 


ಹೋರಾಟವನ್ನು ಸಂಘಟಿಸುವಲ್ಲಿ ಅನೇಕ ನ್ಯೂನತೆಗಳು ಇದ್ದವು. ಆದರೆ ಸಹಸ್ರಾರು 
ಕರಿಯರಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿತು. ೭ ಸಾವಿರ ಸದಸ್ಯತ್ವ ಹೊಂದಿದ್ದ ಎ.ಎನ್‌.ಸಿ.ಗೆ 
ಒಂದು ಲಕ್ಷ ಮಂದಿ ಸದಸ್ಯರಾದರು. 


ಜೆ.ಬಿ. ಮಾರ್ಕ್‌ ಮೇಲೆ ನಿಷೇಧಾಜ್ಞೆ ಹೇರಿದ್ದರಿಂದ ಮಂಡೇಲಾ ಟ್ರಾನ್ಸ್‌ ವಾಲ್‌ 
ಎ.ಎನ್‌.ಸಿ. ಅಧ್ಯಕ್ಷರಾದರು. ಕಾನೂನುಭಂಗ ಚಳವಳಿಯಿಂದ ಪ್ರಭಾವಿತರಾದ ತೀವ್ರ 
ಸುಧಾರಣಾವಾದಿ ಬಿಳಿಯರು “ಕಾಂಗ್ರೆಸ್‌ ಆಫ್‌ ಡೆಮಾಕ್ರಟ್ಸ್‌' ಪಕ್ಷ ಸ್ಥಾಪಿಸಿದರು. 
ಉದಾರವಾದಿಗಳು ಬಹುಜನಾಂಗೀಯ ಲಿಬರಲ್‌ ಪಾರ್ಟಿ ಸ್ಥಾಪಿಸಲು ಈ ಚಳವಳಿ 
ಸಹಾಯಕವಾಯಿತು. 


೧೯೫೨ ನೇ ಡಿಸೆಂಬರ್‌ನಲ್ಲಿ ಚೀಫ್‌ ಅಲ್ಬರ್ಟ್‌ ಲುತುಲಿ ಎ.ಎನ್‌.ಸಿ. ಅಧ್ಯಕ್ಷರಾಗಿ 
ಆಯ್ಕೆ ಆದರು. ಮಂಡೇಲಾ ಉಪಾಧ್ಯಕ್ಷರಾದರು. ಲುತುಲಿ ಅವರು ಶಿಕ್ಷಕರಾಗಿದ್ದರು. 
೧೭ ವರ್ಷಗಳವರೆಗೆ ಜುಲು ಲ್ಯಾಂಡ್‌ನ ಗ್ರೌಟ್‌ಎಲೆ ಪ್ರದೇಶದ ನಾಯಕರಾಗಿದ್ದರು. 
ಕಾನೂನುಭಂಗ ಚಳವಳಿ ಪ್ರಾರಂಭವಾದಾಗ “ಎ.ಎನ್‌.ಸಿ. ಬಿಡಬೇಕು ಇಲ್ಲವೆ ಗ್ರೌಟ್‌ಎಲೆ 
ಪ್ರದೇಶದ ನಾಯಕತ್ವ ಬಿಡಬೇಕು' ಎಂದು ಸರ್ಕಾರ ಲುತುಲಿ ಅವರಿಗೆ ತಿಳಿಸಿತ್ತು. 
ಅವರು ಎ.ಎನ್‌.ಸಿ.ಯನ್ನು ಆಯ್ಕೆ ಮಾಡಿಕೊಂಡರು. ಅವರು ಅಪಾರ ನಂಬಿಕೆಯುಳ್ಳ 
ಕ್ರಿಶ್ಚಿಯನ್‌ ಆಗಿದ್ದರು. 


ಮಂಡೇಲಾ ಮೊದಲಾದ ನೂರಾರು ಎ.ಎನ್‌.ಸಿ. ಇಂಡಿಯನ್‌ ಕಾಂಗ್ರೆಸ್‌, 
ಕಾರ್ಮಿಕ ಸಂಘ ಮತ್ತು ಇತರ ಸಂಘಟನೆಗಳ ನಾಯಕರ ಮೇಲೆ ನಿಷೇಧ 
ಹೇರಲಾಯಿತು. ದಕ್ಷಿಣ ಆಫ್ರಿಕಾ ಸರ್ಕಾರದ ನಿಷೇಧಾಜ್ಞೆ ವಿಶಿಷ್ಟ ರೀತಿಯ ದಬ್ಬಾಳಿಕೆ 
ಆಗಿದೆ. ಕಮ್ಯೂನಿಜ೦ ದಮನ ಕಾಯ್ದೆ ಪ್ರಕಾರ ಯಾವುದೇ ಪುರಾವೆ ಮತ್ತು ಆರೋಪ 
ಗಳಿಲ್ಲದೆ ಒಬ್ಬ ವ್ಯಕ್ತಿಯ ಚಲನವಲನವನ್ನು ನಿಯಂತ್ರಿಸುವ ಅಧಿಕಾರ ಚಲಾಯಿಸ 
ಬಹುದು. ಮಂಡೇಲಾ ಅವರು ಆರು ತಿಂಗಳ ಕಾಲ ಜೊಹಾನ್ಸ್‌ ಬರ್ಗ್‌ ಬಿಟ್ಟು 
ಹೋಗದಂತೆ ಮತ್ತು ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸದಂತೆ ನಿಷೇಧಿಸ 
ಲಾಯಿತು. ಹೀಗಾಗಿ ಅವರು ಭೂಗತ ಚಟುವಟಿಕೆಗಳಲ್ಲಿ ತೊಡಗಿದರು. ಅವರ 
ಜೊತೆ ಜೇಮ್ಸ್‌ ಮೊರೊಕಾ, ಸಿಸುಲು, ದಾದೂ, ಜೆ.ಬಿ. ಮಾರ್ಕ್ಸ್‌ ಮತ್ತಿತರ ೧೬ 
ಮಂದಿಯ ಮೇಲೆ ಕಮ್ಯೂನಿಜ೦ ದಮನ ಕಾಯ್ದೆ ಪ್ರಕಾರ ಆರೋಪ ಹೊರಿಸಲಾಗಿತ್ತು. 


ಈ ಎಲ್ಲ ಹೋರಾಟಗಳ ಮಧ್ಯೆ ಮಂಡೇಲಾ ಮತ್ತು ಆಲಿವರ್‌ ಟಾಂಬೊ 
ಕಾನೂನು ಪದವಿ ಪಡೆದಿದ್ದರು. ಇಬ್ಬರೂ ಸೇರಿ ಜೊಹಾನ್ಸ್‌ಬರ್ಗ್‌ನಲ್ಲಿ ವಕೀಲಿ 
ವೃತ್ತಿ ಪ್ರಾರಂಭಿಸಿದರು. ಕರಿಯರು ವಕೀಲರಾಗುವುದು ಕರಿಯರಿಗೆ ಎಲ್ಲಿಲ್ಲದ ಸಂತೋಷ 


೬೦ / ನೆಲ್ಸನ್‌ ಮಂಡೇಲಾ 


ತರಿಸುವ ವಿಚಾರವಾಗಿತ್ತು. ಬದುಕಿನ ಬಗ್ಗೆ ತೀವ್ರ ಆಸಕ್ತಿಯುಳ್ಳ ಮಂಡೇಲಾ ಮುಂದಿನ 
ವರ್ಷಗಳಲ್ಲಿ ಭಾವೋದ್ರೇಕದ ವ್ಯಕ್ತಿ ಆಗಿದ್ದರು. ಆದರೆ ಅನ್ಯಾಯದ ಎರುದ್ಧ ಸಿಡಿದೇಳುವ 
ಪ್ರಸಂಗದಲ್ಲಿ ಕೂಡ ಅವಕಾಶ ಸಿಕ್ಕರೆ ಅವರ ಹಾಸ್ಯ ಪ್ರವೃತ್ತಿ ಹೊರ ಹೊಮ್ಮುತ್ತಿತ್ತು. 


ಕರಿಯ ಮನೆಗೆಲಸದಾಕೆ ತನ್ನ ಬಟ್ಟೆ ಕಳವು ಮಾಡಿದ್ದಾಳೆ ಎಂದು ಬಿಳಿಯ 
ಒಡತಿಯೊಬ್ಬಳು ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದಳು. ಮಂಡೇಲಾ ಆ ಕಪ್ಪು 
ಮಹಿಳೆಯ ಪರವಾಗಿ ವಾದಿಸುತ್ತಿದ್ದರು. ಕಳವಾಗಿದ್ದ ಆಕೆಯ ಬಟ್ಟೆಗಳನ್ನು ರುಜುವಾತಿ 
ಗಾಗಿ ನ್ಯಾಯಾಲಯಕ್ಕೆ ತರಲಾಗಿತ್ತು. ಮಂಡೇಲಾ ಅವುಗಳಲ್ಲಿನ ಒಂದು ಜೊತೆ 
ಕಾಚಾಗಳನ್ನು ಎತ್ತಿ ಹಿಡಿದು "Are these yours’ ಎ೦ದು ಆ ಬಿಳಿ ಮಹಿಳೆಗೆ 
ಕೇಳಿದಳು. ಆ ಮಹಿಳೆ ಗಲಿಬಿಲಿಗೊಂಡಳು. ಪೇಚಾಟದ ಪ್ರಸಂಗ ಉಂಟಾಯಿತು. 
ತನ್ನವು ಎ೦ದು ಹೇಳುವ ಬದಲು "್ಥಂ" ಎಂದು ಉತ್ತರಿಸಿದಳು. ಪ್ರಕರಣವನ್ನು 
ವಜಾ ಮಾಡಲಾಯಿತು. 


ಜೂನ್‌ ೧೯೫೩ ರಲ್ಲಿ ನಿಷೇಧಾಜ್ಞೆ ಅವಧಿ ಮುಗಿಯಿತು. ಗುಂಪು ಪ್ರದೇಶಗಳ 
ಕಾಯ್ದೆ ಪ್ರಕಾರ ಸೋಫಿಯಾ ಟೌನಿನ ೫೮ ಸಾವಿರ ಕರಿಯ ನಿವಾಸಿಗಳನ್ನು 
ಒತ್ತಾಯದಿಂದ ಬೇರೆಡೆ ಕಳಿಸುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಮಂಡೇಲಾ, 
ಸಿಸುಲು ಮುಂತಾದವರು ಭಾಷಣ ಮಾಡಿದರು. ಈ ಶಾಂತಿಯುತವಾದ ಸಭೆಯ 
ಮೇಲೆ ಪೋಲೀಸರು ಹಲ್ಲೆ ಮಾಡಿದರು. ಸರ್ಕಾರ ಸೋಫಿಯಾ ಟೌನ್‌ ನಿರ್ನಾಮ 
ಮಾಡಿ ಅದೇ ಸ್ಥಳದಲ್ಲಿ ಬಿಳಿಯರಿಗಾಗಿ ಟ್ರಿಯೊಂಫ್‌ ನಗರ ಕಟ್ಟಿತು. 


ಸೆಪ್ಟೆಂಬರ್‌ ೧೯೫೩ ರಂದು ಸರ್ಕಾರ ಮತ್ತೆ ಮಂಡೇಲಾ ಮೇಲೆ ನಿಷೇಧಾಜ್ಞೆ 
ಹೇರಿತು. ಈ ಹೊಸ ನಿಷೇಧಾಜ್ಞೆ ಪ್ರಕಾರ ಎರಡು ವರ್ಷಗಳವರೆಗೆ ಅವರ ಚಲನವಲನ 
ಜೊಹಾನ್ಪ್‌ಬರ್ಗ್‌ಗೆ ಸೀಮಿತವಾಗಿತ್ತು. ಅವರು ಯಾವುದೇ ಸಭೆ ಸಮಾರಂಭಗಳಲ್ಲಿ 
ಭಾಗವಹಿಸುವಂತಿರಲಿಲ್ಲ. ಅಷ್ಟೇ ಅಲ್ಲದೆ ಎ.ಎನ್‌.ಸಿ ಮತ್ತು ಅದಕ್ಕೆ ಸಂಬಂಧಿಸಿದ 
ಎಲ್ಲ ಸಂಸ್ಥೆಗಳಿಂದ ಹೊರ ಬರಬೇಕಾಯಿತು. ಆ ವೇಳೆಯಲ್ಲಿ ಅರು ರೂಪಿಸಿದ 
ಹೋರಾಟ ತಂತ್ರ "ಎಂ ಪ್ರ್ಯಾನ್‌' ಎಂದು ಪ್ರಸಿದ್ಧವಾಗಿದೆ. 'ಎಂ' ಅ೦ದರೆ ಮಂಡೇಲಾ. 
ತಳಮಟ್ಟದ ಸಂಘಟನೆಗೆ ಇದು ಸಹಕಾರಿಯಾಯಿತು. ಗಲ್ಲಿಗಳಲ್ಲಿ, ಮನೆ-ಮನೆಗಳಲ್ಲಿ, 
ಕಾರ್ಯಾನೆಗಳಲ್ಲಿ ರೈಲು ಮತ್ತು ಬಸ್‌ಗಳಲ್ಲಿ ಕಾರ್ಯಕರ್ತರು ಜನರನ್ನು ಭೇಟಿ 
ಮಾಡುತ್ತ ಹೊಸ ವಿಚಾರಗಳನ್ನು ಹರಡಲು ಪ್ರಯತ್ನಿಸಿದರು. 


ಭಾರತೀಯರೊಂದಿಗೆ / ೬೧ 


ಕಾಂಗ್ರೆಸ್‌ ಆಫ್‌ ದ ಪೀಪಲ್‌ 


ಯೂನಿಯನ್‌ ಥೆಯೊಲಾಜಿಕಲ್‌ ಸೆಮಿನರಿನಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ 
ಒಂದು ವರ್ಷ ನ್ಯೂಯಾರ್ಕ್‌ನಲ್ಲಿ ಇದ್ದು ಮರಳಿ ಬಂದ ಪ್ರಾ. ಜೆಡ್‌.ಕೆ. ಮತ್ಸೇವ್ನ್‌ 
ಅವರು ೧೯೫೩ರಲ್ಲಿ ಕೇಪ್‌ ಎ.ಎನ್‌.ಸಿ. ಸಮ್ಮೇಳನ ಉದ್ದೇಶಿಸಿ ಮಾತನಾಡುವ 
ವೇಳೆ ರಾಷ್ಟೀಯ ಸಮಾವೇಶ ಕರೆಯಲು ಎ.ಎನ್‌.ಸಿ.ಗೆ ಸಲಹೆ ಮಾಡಿದರು. ಆ 
ಸಮಾವೇಶದಲ್ಲಿ ಎಲ್ಲ ವರ್ಣ ಮತ್ತು ಜನಾ೦ಗಗಳ ಜನರನ್ನು ಕರೆದು ಭವಿಷ್ಯದ 
ಜಾಸತ್ತಾತ್ಮಕ ದಕ್ಷಿಣ ಆಫ್ರಿಕಾಗೆ ಬೇಕಾದ "ಸ್ವಾತಂತ್ರ್ಯ ಘೋಷಣೆ' ರಚಿಸಲು 
ಚಿಸಿದರು. ಎ.ಎನ್‌.ಸಿ. ಅಧ್ಯಕ್ಷ ಲುತುಲಿ ಅವರಿಗೆ ಇದು ಸಮಂಜಸ ಅನಿಸಿತು. 


ಈ (84 


ಈ ವೇಳೆಗಾಗಲೇ ಕಮ್ಯೂನಿಸ್ಟ್‌ ಪಕ್ಷವನ್ನು ಸ್ವಯಂ ನಿರ್ಧಾರದಿಂದ ವಿಸರ್ಜಿಸ 
ಲಾಗಿತ್ತು. ಅದರ ನಾಯಕರು ಮತ್ತು ಸದಸ್ಯರು ಎ.ಎನ್‌.ಸಿ.ಯಲ್ಲಿ ಸಕ್ರಿಯವಾಗಿ 
ಪಾಲ್ಗೊಂಡು ಹೋರಾಟ ನಡೆಸಿದ್ದರು. ಕರಿಯರ ಎ.ಎನ್‌.ಸಿ., ಬಿಳಿಯರ ಕಾಂಗೆಸ್‌ 
ಆಫ್‌ ಡೆಮಾಕ್ರಟ್ಸ್‌, ಇಂಡಿಯನ್‌ ಕಾಂಗ್ರೆಸ್‌, ಮಿಶ್ರವರ್ಣೀಯರ ಸೌತ್‌ ಆಫ್ರಿಕನ್‌ 
ಕಲರ್ಡ್‌ ಪೀಪಲ್ಸ್‌ ಆರ್ಗನೈಸೇಷನ್‌ ಹಾಗೂ ಸೌತ್‌ ಆಫ್ರಿಕನ್‌ ಕಾಂಗ್ರೆಸ್‌ ಆಫ್‌ 
ಟ್ರೇಡ್‌ ಯೂನಿಯನ್ಸ್‌ ಜಂಟಿಯಾಗಿ “ಕಾಂಗ್ರೆಸ್‌ ಆಫ್‌ ದ ಪೀಪಲ್‌' ವೇದಿಕೆ 
ಆಶ್ರಯದಲ್ಲಿ ವಿವಿಧ ಸಂಘ-ಸಂಸ್ಥೆ ಮತ್ತು ಬುಡಕಟ್ಟುಗಳಿಗೆ ಸೇರಿದ ಮೂರು ಸಾವಿರ 
ಮಂದಿ ಸ್ವಾತಂತ್ರ್ಯಪ್ರಿಯ ಪ್ರತಿನಿಧಿಗಳು ಅನೇಕ ಸರ್ಕಾರಿ ಅಡತಡೆಗಳ ಮಧ್ಯೆ 
ಜೋಹಾನ್ಸ್‌ ಬರ್ಗ್‌ ಬಳಿಯ ಕ್ಷಿಪ್‌ ಟೌನ್‌ನಲ್ಲಿ ೧೯೫೫ ನೇ ಜೂನ್‌ ೨೫ ರಂದು 
ಸ್ವಾತಂತ್ಯ ಘೋಷಣೆ' ಅಂಗೀಕರಿಸಿದರು. ಇಂಗ್ಲಿಷ್‌, ಸೆಸೊಥೊ ಮತ್ತು ಕ್ಲೋಸಾ 
ಭಾಷೆಗಳಲ್ಲಿ ಸ್ವಾತಂತ್ರ್ಯ ಘೋಷಣೆ ಓದಲಾಯಿತು. ನಿಷೇಧಾಜ್ಞೆಗೆ ಒಳಗಾದ ಅನೇಕ 


೬೨ / ನೆಲ್ಸನ್‌ ಮಂಡೇಲಾ 


ನಾಯಕರಿಗೆ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿಕ್ಕಾಗಲಿಲ್ಲ. ಸಮಾವೇಶದಲ್ಲಿ ೩೨೦ 
ಮಂದಿ ಭಾರತೀಯರು, ೨೩೦ ಮಂದಿ ಮಿಶ್ರವರ್ಣೀಯರು ಮತ್ತು ೧೧೨ ಮಂದಿ 
ಬಿಳಿಯರು ಪಾಲ್ಗೊಂಡಿದ್ದರು. ಉಳಿದವರು ವಿವಿಧ ಬುಡಕಟ್ಟುಗಳಿಗೆ ಸೇರಿದ ಕರಿಯರು. 


“ದಕ್ಷಿಣ ಆಫ್ರಿಕಾದ ಜನತೆ ಕರಿಯರು ಮತ್ತು ಬಿಳಿಯರು ಸಮಾನರು. 
ದೇಶವಾಸಿಗಳು ಹಾಗೂ ಸಹೋದರರು ಎಂಬ ಸ್ವಾತಂತ್ರ್ಯ ಘೋಷಣೆಯನ್ನು 
ಅಂಗೀಕರಿಸುವೆವು. ಇಲ್ಲಿ ಬಯಸಿದ ಪ್ರಜಾಸತ್ತಾತ್ಮಕ ಬದಲಾವಣೆಗಳು ಈಡೇರುವವರೆಗೆ 
ಎದೆಗುಂದದೆ ಬಲಗುಂದದೆ ಒಂದಾಗಿ ಹೋರಾಡುವ ಪ್ರತಿಜ್ಞೆ ಮಾಡುವೆವು”. ಎಂದು 
ಸ್ವಾತಂತ್ರ್ಯ ಘೋಷಣೆ ಸಾರುತ್ತದೆ. ಅಮಾನುಷ ವರ್ಣಭೇದ ನೀತಿಯ ಎರುದ್ಧ 
ಹೋರಾಡುತ್ತಿರುವ ದಕ್ಷಿಣ ಆಫ್ರಿಕಾದ ಜನರಿಗೆ ಸ್ವಾತಂತ್ರ 5 ಘೋಷಣೆ ಸ್ಫೂರ್ತಿಯ 
ಸೆಲೆಯಾಯಿತು. 

'ಸ್ವಾತಂತ್ರ್ಯ-ಘೋಷಣೆ' ಅಂಗೀಕರಿಸಿದ ೩ ತಿಂಗಳ ನಂತರ ಕಮ್ಯುನಿಜಂ 


ದಮನ ಕಾಯ್ದೆ ಮೇರೆಗೆ ಸಹಸ್ರಾರು ಪೋಲೀಸರು ಜನರ ಮನೆ ಮತ್ತು ಕಚೇರಿಗಳನ್ನು 
ನುಗ್ಗಿ ಕಮ್ಯೂನಿಸ್ಟ್‌ ಚಟುವಟಿಕೆಗೆ ಸ೦ಬ೦ಧಿಸಿದ ಪುರಾವೆಗಳನ್ನು ಹುಡುಕಲು 


ಪ್ರಯತ್ನಿಸಿದರು 
ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವ ಬಿಳಿಯರು ಕೂಡ "ಸ್ವಾತಂತ್ಯ ಘೋಷಣೆ' 


ಬಗ್ಗೆ ಗೌರವ ತಾಳಿದ್ದಾರೆ. ನಿರ್ವಿಕಾರ ವಿಚಾರಗಳಿಂದ ಕೂಡಿದ "ಸ್ವಾತಂತ್ರ್ಯ ಘೋಷಣೆ' 
ವರ್ಣದ್ವೇಷ ನೀತಿಯ ವಿರುದ್ಧ ಮುನ್ನಡೆಯುತ್ತಿರುವ ಎಲ್ಲ ಬುಡಕಟ್ಟುಗಳ ಮತ್ತು 
ರಾಜಕೀಯ ಪಕ್ಷಗಳ ಹೋರಾಟಕ್ಕೆ ದಾರಿದೀಪವಾಗಿದೆ. ಅಂತೆಯೇ ಅಧಿಕಾರದ 
ಸೂತ್ರ ಹಿಡಿದಿರುವ ಬಿಳಿಯ ಅಲ್ಲಸಂಖ್ಯಾತರು ಆ ಘೋಷಣಾ ಪತ್ರವನ್ನು "ಉದ್ರೇಕಕಾರಿ 
ದಾಖಲೆ' ಎಂದು ಆಪಾದಿಸಿದ್ದಾರೆ. ಬಣ್ಣ, ಬುಡಕಟ್ಟು ಮುಂತಾದ ವ್ಯತ್ಯಾಸವನ್ನು 
ಪರಿಗಣಿಸದೆ ಸಮತೆ, ಗೌರವ ಮತ್ತು ಮಾನವ ಘನತೆ ಎಂಬುದು ದಕ್ಷಿಣ ಆಫ್ರಿಕಾದ 
ಎಲ್ಲ ನಿವಾಸಿಗಳಿಗೆ ದೊರೆಯಬೇಕು' ಎ೦ಬ ಆಶಯ ಹೊಂದಿರುವ 'ಸ್ವಾತಂತ್ರ್ಯ 
ಘೋಷಣೆ'ಯನ್ನು ದಮನಕಾರಿ ಶಕ್ತಿಗಳು 'ಉದ್ರೇಕಕಾರಿ' ಎಂದು ಕರೆಯುವಲ್ಲಿ 
ಆಶ್ಚರ್ಯವೇನಿಲ್ಲ. ದಕ್ಷಿಣ ಆಫ್ರಿಕಾದ ಪ್ರಜ್ಞಾವಂತ ಜನ ತಮ್ಮೆಲ್ಲ ಭೇದಭಾವಗಳನ್ನು 
ಮರೆತು ಸಂವಿಧಾನಾತ್ಮಕ ಅಪಾರ್ಥೈಡ್‌ ಕ್ರೌರ್ಯದ ಎರುದ್ಧ ತಲೆಯೆತ್ತಿ 'ಸ್ವಾತಂತ್ರ್ಯ 
ಘೋಷಣೆ' ಕೂಗುತ್ತಿದ್ದಾರೆ. 

ದಕ್ಷಿಣ ಆಫ್ರಿಕಾದ ಬಹು ಸಂಖ್ಯಾತ ಕಪ್ಪು ಜನರ "ಸ್ವಾತಂತ್ಯ ಘೋಷಣೆ'ಗೆ 
ಜಾಗತಿಕ ಮಹತ್ವವಿದೆ. ತೃತೀಯ ಜಗತ್ತಿನ ಜನರು ತಮ್ಮ ಸ್ವಾತಂತ್ರ್ಯವನ್ನು ಅರ್ಥೈಸಿ 


ಕಾಂಗ್ರೆಸ್‌ ಆಫ್‌ ದ ಪೀಪಲ್‌ / ೬೩ 


ಕೊಳ್ಳಲು ಒರೆಗಲ್ಲಾಗಿದೆ. ದಕ್ಷಿಣ ಆಫ್ರಿಕಾದ ಜನ ತುರ್ತಾಗಿ ಸಾಧಿಸಬೇಕಾಗಿರುವುದು 
ಸಮಾಜವಾದವನ್ನಲ್ಲ, ರಾಷ್ಟ್ರೀಯ ಪ್ರಜಾಪ್ರಭುತ್ವವನ್ನು, ಈ ಹಂತಕ್ಕೆ ತನ್ನದೇ ಆದ 
ಕ್ರಾಂತಿಕಾರಿ ಮಹತ್ವವಿದೆ. ಇಂದು ಅವರು ಹೋರಾಟದ ಮೂಲಕವೇ ರಾಷ್ಟ್ರೀಯ 
ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದ್ದಾರೆ. ಯಾವುದೇ ಒಂದು ಜನಾಂಗವನ್ನು ಸದಾ ಕಾಲ 
ಗುಲಾಮಗಿರಿಗೆ ತಳ್ಳಲಿಕ್ಕಾಗದು ಎಂಬುದನ್ನು ಹೋರಾಟಗಳ ಮೂಲಕ ತೋರಿಸಿ 
ಕೊಟ್ಟಿದ್ದಾರೆ 

ಸಮಾಜವಾದಿ ವ್ಯವಸ್ಥೆಯಲ್ಲಿ ರಾಜ್ಯಶಕ್ತಿ ದುಡಿಯುವ ವರ್ಗದ ಕೈಯಲ್ಲಿ ಇದ್ದು 
ಉತ್ಪಾದನಾ ಸಾಧನಗಳ ಸಾಮಾಜೀಕರಣವಾಗಿರುತ್ತದೆ. ಉತ್ಪಾದನೆ ಜನತೆಗಾಗಿ ಇರುತ್ತದೆ. 
ಹೊರತಾಗಿ ಲಾಭಕ್ಕಾಗಿ ಅಲ್ಲ. ಈ ರೀತಿಯಾದ ಮೂಲಭೂತವಾದ ರಾಜಕೀಯ 
ಮತ್ತು ಆರ್ಥಿಕ ಬದಲಾವಣೆಗಳನ್ನು "ಸ್ವಾತಂತ್ರ್ಯ ಘೋಷಣೆ' ಒಳಗೊಂಡಿಲ್ಲ. ಒಂದು 
ವೇಳೆ ಹಾಗೆ ಒಳಗೊಂಡಿದ್ದರೆ ವಾಸ್ತವವನ್ನು ಕಡೆಗಣಿಸುವ ರಂಜಕ ಘೋಷಣೆ 
ಯಾಗುತ್ತಿತ್ತು "ಸ್ವಾತಂತ್ರ್ಯ ಘೋಷಣೆ'ಯಲ್ಲಿ “ಜನರು ಆಳುತ್ತಾರೆ” ಎಂದರೆ "ಕಾರ್ಮಿಕರು, 
ರೈತರು ವಿವಿಧ ಉದ್ಯೋಗಿಗಳು ಮತ್ತು ಪುಟ್ಟ ಬಂಡವಾಳಶಾಹಿಗಳು - ಹೀಗೆ ಎಲ್ಲ 
ವರ್ಗಗಳ ಬಿಳಿಯರು, ಕರಿಯರು, ಮಿಶ್ರವರ್ಣೀಯರು, ಭಾರತೀಯ ಮೂಲದವರು 
ಮತ್ತು ಇತರರು ಆಳುತ್ತಾರೆ. ಎಂದು ಅರ್ಥ. ಆದರೆ "ಸ್ವಾತಂತ್ರ್ಯ ಘೋಷಣೆ' ಏಕಸ್ವಾಮ್ಯ 
ಬ೦ಡವಾಳಶಾಹಿಗಳಿಗೆ ಮಾರಕವಾಗಿದೆ. ಅದು ಭೂಮಿ, ಚಿನ್ನದ ಗಣಿ ಮತ್ತು 
ಬ್ಯಾಂಕುಗಳ ರಾಷ್ಟೀಕರಣವನ್ನು ಬಯಸುತ್ತದೆ. ಇದು ಸಾಮ್ರಾಜ್ಯಶಾಹಿಗಳ ಆಸೆಬುರಕ 
ತನಕ್ಕೆ ದೊಡ್ಡ ಕೊಡಲಿ ಪೆಟ್ಟು ಇಂಥ ಆರ್ಥಿಕ ಮೂಲಗಳನ್ನು ಅವರು ಶತಮಾನಗಳಿಂದ 
ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊ೦ಡು ಜನಸಾಮಾನ್ಯರ ಸುಲಿಗೆ ಮಾಡುತ್ತಿದ್ದಾರೆ. ಜನರನ್ನು 
ಸುಲಿಗೆ, ಹಿಂಸೆ, ಬಡತನ ಮತ್ತು ಒಟ್ಟಾರೆ ವರ್ಣದ್ವೇಷದ ವ್ಯವಸ್ಥೆಯಿಂದ ವಿಮೋಚನೆ 
ಗೊಳಿಸಿ ಅವರ ಬದುಕಿಗೆ ಉಪಯುಕ್ತವಾಗುವಂತೆ ಆರ್ಥಿಕ ವ್ಯವಸ್ಥೆಯನ್ನು 
ಪುನಾರಚಿಸುವುದೇ 'ಸ್ವಾತಂತ್ರ್ಯ ಘೋಷಣೆ'ಯ ಮುಖ್ಯ ಉದ್ದೇಶವಾಗಿದೆ. ಈ ಗುರಿ 
ಸಾಧಿಸುವುದೆ೦ದರೆ ಸಮಾಜವಾದಿ ವ್ಯವಸ್ಥೆಗೆ ದಾರಿ ಸುಗಮ ಮಾಡಿಕೊಟ್ಟಂತೆ. ಈ 
ದಾರಿ ನಿರ್ಮಾಣಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವ ಎಲ್ಲ ಜನರ ಸಹಕಾರದ 
ಅವಶ್ಯಕತೆ ಇದೆ. 


ಏವಿಧ ಬುಡಕಟ್ಟುಗಳಿಗೆ ಸೇರಿದ ದಕ್ಷಿಣ ಆಫ್ರಿಕಾದ ಕಪ್ಪು ಜನರು ವರ್ಣದ್ವೇಷ 
ನೀತಿ, ವಸಾಹತುಶಾಹಿ ಮತ್ತು ಸಾಮ್ರಾಜ್ಯವಾದದ ಎರುದ್ಧ ಹೋರಾಡುವಲ್ಲಿ ಸ್ವಾತಂತ್ರ್ಯ 
ಘೋಷಣೆಯ ಪಾತ್ರ ಪ್ರಮುಖವಾಗಿದೆ. ಅದು ರಾಷ್ಟೀಯ ಪ್ರಜಾಪ್ರಭುತ್ವವಾದಿ 


೬೪ / ನೆಲ್ಸನ್‌ ಮಂಡೇಲಾ 


ಚಳವಳಿಯ ಮಹಾ ಅಸ್ತವಾಗಿದೆ. ಅಂತೆಯೇ ಅಲ್ಲಿನ ಸರ್ಕಾರ ಹೋರಾಟಗಾರರ 
ಏಕತೆ ಮುರಿಯಲು ಸದಾ ಸನ್ನದ್ಧವಾಗಿರುತ್ತದೆ. ಒ೦ದು ಬುಡಕಟ್ಟಿನ ನಾಯಕನ 
ಮೇಲೆ ಇನ್ನೊಂದು ಬುಡಕಟ್ಟಿನ ನಾಯಕನನ್ನು ಎತ್ತಿಕಟ್ಟುತ್ತದೆ. ಸುಧಾರಣಾವಾದಿಗಳನ್ನು 
ಹೋರಾಟಗಾರರ ವಿರುದ್ಧ ಬಳಸಿಕೊಳ್ಳುತ್ತದೆ. ತಮಗರಿಯದಂತೆಯೆ ಸಾಮ್ರಾಜ್ಯಶಾಹಿಯ 
ಕೈಗೊಂಬೆಗಳಾಗುವಂತೆ ಮಾಡುತ್ತದೆ. ಎಲ್ಲರೂ ತಮ್ಮ ತಮ್ಮ ವಾದಕ್ಕೆ ಜೋತು 
ಬೀಳುವಂತಹ ವಾತಾವರಣ ಸೃಷ್ಟಿಸುತ್ತದೆ. ಆದರೆ "ಸ್ವಾತಂತ್ಯ ಘೋಷಣೆ' ಹೋರಾಟ 
ಕ್ಕಾಗಿ ಒಟ್ಟಭಿಪ್ರಾಯ ಸೃಷ್ಟಿಸುವ ಶಕ್ತಿ ಹೊಂದಿದೆ. ದಿಕ್ಕು ತಪ್ಪಿಸುವ ವ್ಯವಸ್ಥೆಯಲ್ಲಿ 
ದಿಕ್ಸೂಚಿಯಾಗಿದೆ. ಕ್ರಾಂತಿಕಾರಿ ಸಿದ್ಧಾಂತವಿಲ್ಲದೆ ಕ್ರಾಂತಿಕಾರಿಗಳ ಚಳವಳಿ ಸಾಧ್ಯವಿಲ್ಲ. 
ಸ್ವಾತಂತ್ರ್ಯ ಘೋಷಣೆ' ದಕ್ಷಿಣ ಆಫ್ರಿಕಾದಲ್ಲಿನ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಸೈದ್ಧಾಂತಿಕ 
ನೆಲೆಗಟ್ಟಾಗಿದೆ. 


ಇದೊಂದು ಕ್ರಾಂತಿಕಾರಿ ದಾಖಲೆ, ಏಕೆಂದರೆ ಸರ್ಕಾರದ ರಾಜಕೀಯ ಮತ್ತು 
ಆರ್ಥಿಕ ರಚನೆಯನ್ನು ಹಾಳುಗೆಡವದೆ “ಸ್ವಾತಂತ್ರ್ಯ ಘೋಷಣೆ' ಹೇಳುವಂಥ ಬದಲಾವಣೆ 
ಗಳನ್ನು ಸಾಧಿಸಲಿಕ್ಕಾಗದು ಎಂದು ನೆಲ್ಸನ್‌ ಮಂಡೇಲಾ ಹೇಳಿದ್ದಾರೆ. ಆದರೆ ಸ್ವಾತಂತ್ರ್ಯ 
ಘೋಷಣೆಯಲ್ಲಿ ತಿಳಿಸಿದ ಪ್ರಜಾಸತ್ತಾತ್ಮಕ ಬದಲಾವಣೆಗಳು ಸಮಾಜವಾದ ವ್ಯವಸ್ಥೆಯ 
ನಕಲು ಅಲ್ಲ. ಅದನ್ನು ಸಾಧಿಸಲು ಇನ್ನೂ ಹೆಚ್ಚಿನ ಸಾಮಾಜಿಕ ಬದಲಾವಣೆಯಾಗ 
ಬೇಕಾಗುತ್ತದೆ ಎಂದು ವಿವರಿಸಿದ್ದಾರೆ. 


ಸ್ವಾತಂತ್ರ್ಯ ಘೋಷಣೆಯನ್ನು ತಮ್ಮ ಕಾರ್ಯಕ್ರಮಗಳಿಗೆ ಮೂಲವಾಗಿಟ್ಟು ಕೊಂಡ 
ಅನೇಕ ಸಂಘಟನೆಗಳನ್ನು ಸರ್ಕಾರ ನಿರ್ದಯದಿಂದ ಹತ್ತಿಕ್ಕಿದೆ. ದಕ್ಷಿಣ ಆಫ್ರಿಕಾದ 
ಜನರಲ್ಲಿ ಕಮ್ಯೂನಿಸ್ಟ್‌ ವಿರೋಧಿ ಧೋರಣೆಗಳನ್ನು ತುಂಬಲು ಸರ್ಕಾರ ಅವಿಶ್ರಾಂತವಾಗಿ 
ಪ್ರಯತ್ನಿಸುತ್ತಿದೆ. 

೧೯೫೫ ರ ಕೊನೆಯಲ್ಲಿ ಮಂಡೇಲಾ ಮೇಲೆ ಹೇರಿದ್ದ ನಿಷೇಧಾಜ್ಞೆ ಅವಧಿ 
ಮುಗಿಯತು. ಕೂಡಲೆ ನಿಷೇಧಾಜ್ಞೆಯನ್ನು ಮತ್ತೆ ೫ ವರ್ಷಗಳವರೆಗೆ ವಿಸರಿಸಲಾಯಿತು. 
ಈ ಸಂದರ್ಭದಲ್ಲಿ ಪತ್ನಿ ಎವೆಲಿನ್‌ ಡರ್ಬಾನ್‌ನಲ್ಲಿ ಸೂಲಗಿತ್ತಿಯಾಗುವ ತರಬೇತಿ 
ಪಡೆಯುತ್ತಿದ್ದರು. ಮಂಡೇಲಾ ಅವರ ರಾಜಕೀಯ ಜೀವನದ ಒತ್ತಡಗಳು ಮತ್ತು 
“ಗ೦ಡಾ೦ತರಕಾರಿ' ನಿಲುವುಗಳು ದಾಂಪತ್ಯ ಸಂಬಂಧವನ್ನು ಶಿಧಿಲಗೊಳಿಸಿದ್ದವು. 
೧೩ ವರ್ಷಗಳ ನಂತರ ೧೯೫೭ರಲ್ಲಿ ಅವರ ವಿವಾಹ ವಿಚ್ಛೇದನವಾಯಿತು. 
ಕ್ರಾಂತಿಕಾರಿ ಚಟುವಟಿಕೆಗಳಿಂದಾಗಿ ಮಂಡೇಲಾ ಮನೆಯ ಕಡೆಗೆ ಲಕ್ಷ್ಯ ಕೊಡದೆ 
ಇರುವುದು ವಿವಾಹ ವಿಚ್ಛೇದನಕ್ಕೆ ಒಂದು ಕಾರಣವಾದರೆ. ಎವೆಲಿನ್‌ "ಯಹೋವಾಸ್‌ 


ಕಾಂಗ್ರೆಸ್‌ ಆಫ್‌ ದ ಪೀಪಲ್‌ / ೬೫ 


ವಿಟ್‌ನೆಸಿಸ್‌' ಧಾರ್ಮಿಕ ಪಂಥ ಸೇರಿದ್ದು ಇನ್ನೊಂದು ಕಾರಣ. ಈಕ್ರೆ ಸ್ತ ಧಾರ್ಮಿಕ 
ಪಂಥದವರು ರಾಜಕೀಯ ಪಕ್ಷವನ್ನು ಸೇರುವುದಿಲ್ಲ. ಮದಿಬು "ಥೆಂಬಿ' ಥೆಂಬೆಕಿಲೆ 
(೧೯೪೫-೧೯೬೯) ಮತ್ತು ಮಕ್‌ಗಥೊ (೧೯೫೦-೨೦೦೫) ಎಂಬ ಇಬ್ಬರು 
ಗಂಡುಮಕ್ಕಳಲ್ಲಿ ಮೊದಲನೆಯವ ಕಾರು ಅಪಘಾತದಲ್ಲಿ ಮೃತಪಟ್ಟರೆ ಎರಡನೆಯವ 
ಏಡ್‌ ನಿಂದ ಮೃತಪಟ್ಟ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಮೊದಲ ಮಗು 
ಮಕಾಜಿವೆ ೧೯೪೭ರಲ್ಲಿ ಜನಿಸಿ ೯ ತಿಂಗಳ ನಂತರ ಅಸುನೀಗಿತು. ಎರಡನೇ 
ಮಗಳು ೧೯೫೪ರಲ್ಲಿ ಜನಿಸಿದಳು. ಆಕೆಗೂ ಸತ್ತ ಮಗಳ ಹೆಸರೇ ಇಟ್ಟು ಮಕಿ 
ಎಂದು ಕರೆದರು. ಮಕ್‌ಗಥೊ ಮಗ ಮಂಡ್ಲಾ ಮಂಡೇಲಾ ೨೦೦೭ರಿಂದ ಮವೆಜೊ 
ಬುಡಕಟ್ಟು ಮಂಡಳಿಯ ಮುಖ್ಯಸ್ಥನಾಗಿದ್ದಾನೆ. 


ಉನ್ನತ ರಾಜದ್ರೋಹ 


೧೯೫೬ನೇ ಡಿಸೆಂಬರ್‌ ೫ ರಂದು ನಸುಕಿನ ವೇಳೆ ಮಂಡೇಲಾ ಅವರನ್ನು 
ಆರ್ಲ್ಯಾಂಡೊನಲ್ಲಿರುವ ಅವರ ಮನೆಯಲ್ಲಿ ಬಂಧಿಸಲಾಯಿತು. "ಸ್ವಾತಂತ್ರ್ಯ ಘೋಷಣೆ' 
ಅ೦ಗೀಕರಿಸಿದ ಹಿನ್ನೆಲೆಯಲ್ಲಿ ಉನ್ನತ ರಾಜದ್ರೋಹದ ಆಪಾದನೆ ಮೇಲೆ ಒಟ್ಟು 
೧೫೬ ಮಂದಿಯನ್ನು ಬಂಧಿಸಲಾಯಿತು. 


ಲುತುಲಿ, ಡಾ। ನಾಯ್ಕರ್‌, ಇಸ್ಮಾಯಿಲ್‌ ಮೀರ್‌, ಅನೇಕ ಸ್ವಾತಂತ್ರ್ಯ ಗೀತೆಗಳನ್ನು 
ರಚಿಸಿದ ಕ್ಯಾನನ್‌ ಜೇಮ್ಸ್‌ ಕಲಾಟಾ, "ನ್ಯೂ ಏಜ್‌' ಸಂಪಾದಕಿ ರುತ್‌ ಫಸ್ಟ್‌, ಅವರ 
ಪತಿ ನ್ಯಾಯವಾದಿ ಜೋ ಸ್ಲೋವೊ, ಮಹಿಳಾ ಲೀಗ್‌ ಅಧ್ಯಕ್ಷೆ ಲಿಲಿಯನ್‌ ನಗೋಯಿ, 
ಸಮಾಜ ಕಾರ್ಯಕರ್ತೆ ಹೆಲೆನ್‌ ಜೊಸೆಫ್‌ ಮುಂತಾದ ನಾಯಕ-ನಾಯಕಿಯರಲ್ಲದೆ 
ಶಿಕ್ಷಕರು, ಗುಮಾಸ್ತರು ಮತ್ತು ಗೃಹಿಣಿಯರನ್ನು ಕೂಡ ಬಂಧಿಸಲಾಗಿತ್ತು. ಬಂಧಿತರಲ್ಲಿ 
೧೦೫ ಮಂದಿ ಕರಿಯರು, ೨೩ ಮಂದಿ ಬಿಳಿಯರು, ೨೧ ಮಂದಿ ಭಾರತೀಯರು 
ಮತ್ತು ೭ ಮಂದಿ ಮಿಶ್ರವರ್ಣೀಯರು ಇದ್ದರು. ವರ್ಣಭೇದ ನೀತಿಯ ವಿರುದ್ಧ 
ಧ್ವನಿ ಎತ್ತಿದ ಅವರನ್ನು ಬಿಳಿಯರು ಮತ್ತು ಬಿಳಿಯರಲ್ಲದವರು ಎಂದು ವಿಂಗಡಿಸಿದ 
ಸರ್ಕಾರ ಬೇರೆ ಬೇರೆ ಜೈಲುಗಳಿಗೆ ಕಳಿಸಿತು. 


೧೯೫೬ ನೇ ಡಿಸೆಂಬರ್‌ ೧೯ ರಂದು ವಿಚಾರಣೆ ಪ್ರಾರಂಭವಾದಾಗ ಜನರಲ್ಲಿ 
ವಿಜಯೋತ್ಸವದ ವಾತಾವರಣವಿತ್ತು. ಜನ ಸ್ವಾತಂತ್ರ್ಯಗೀತೆ ಹಾಡುತ್ತಿದ್ದರು. ೧೫೬ 
ಮಂದಿ ಆರೋಪಿಗಳು ಸಮ್ಮೇಳನದ ಪ್ರತಿನಿಧಿಗಳ ಹಾಗೆ ಕುಳಿತಿದ್ದರು. ವಿಚಾರಣೆ 
ಪ್ರಾರಂಭವಾದಾಗ ಮೈಕ್ರೋ ಫೋನ್‌ ಕೆಟ್ಟಿದ್ದರಿ೦ದ ಮ್ಯಾಜಿಸ್ಟೇಟರ ಮಾತುಗಳು 


ಕೇಳಿಸಲಿಲ್ಲ. ನಗೆಗಡಲಿನ ಮಧ್ಯೆ ವಿಚಾರಣೆಯನ್ನು ಮುಂದಕ್ಕೆ ಹಾಕಲಾಯಿತು. 


೬೬ / ನೆಲ್ಸನ್‌ ಮಂಡೇಲಾ 


೧೯೫೭ ನೇ ಜೂನ್‌ ೨೬ ರಂದು ಲುತುಲಿ ಮತ್ತು ಇತರ ಎ.ಎನ್‌.ಸಿ. 
ನಾಯಕರು ಮನೆಯಲ್ಲೇ ಉಳಿಯುವುದರ ಮೂಲಕ ಕೆಲಸಕ್ಕೆ ಗೈರು ಹಾಜರಿಯಾಗಲು 
ಕರೆ ನೀಡಿದರು. ಹೀಗೆ ಮಾಡುವುದರಿಂದ ಕಾರ್ಯ ಸಾಧಿಸಿದಂತಾಗುತ್ತದೆ ಮತ್ತು 
ಪೋಲೀಸರಿಂದ ಉಂಟಾಗುವ ಹಿಂಸೆ ತಪ್ಪುತ್ತದೆ. ಎಂದು ಮಂಡೇಲಾ ಎವರಿಸಿದ್ದಾರೆ. 
ವಿಚಾರಣೆಯಿಂದಾಗಿ ಚಟುವಟಿಕೆಗಳು ಅಸ್ತವ್ಯಸ್ತಗೊಂಡಿದ್ದರಿಂದ ಸಂಘಟನೆಯ 
ಸಾಮರ್ಥ್ಯ ಪರೀಕ್ಷಿಸಲು ಈ ಕರೆ ನೀಡಲಾಗಿತ್ತು. 


ವಿನ್ನಿ ಜೊತೆ ಮದುವೆ 


ರಾಜದ್ರೋಹದ ಆರೋಪದ ಕಾರಣ ಬಂಧನಕ್ಕೊಳಗಾಗುವ ಸ್ವಲ್ಪ ದಿನ ಮುಂಚೆ 
ಎನ್ನಿ ನೋಮ್‌ ಜಾಮೊ ಮಡಿಕಿಜೆಲಾ ಮತ್ತು ನೆಲ್ಸನ್‌ ಮಂಡೇಲಾ ಅವರ 
ಭೇಟಿಯಾಯಿತು. ಆಲಿವರ್‌ ಟಾಂಬೊ ಅವರನ್ನು ಮದುವೆಯಾಗಬೇಕಿದ್ದ ನರ್ಸ್‌ 
ಅಡೆಲೈಡೆ ಟಸುಕುಂದು ಮೂಲಕ ಅವರ ಪರಿಚಯವಾಯಿತು. ಇನ್ನೂ ೨೦ ವರ್ಷ 
ತುಂಬಿರದ ಕಪ್ಪುಸು೦ದರಿ ವಿನ್ನಿ ವೈದ್ಯಕೀಯ ಸಮಾಜ ಸೇವಕಿಯಾಗಿ ಆಸ್ಪತ್ರೆಯೊಂದರಲ್ಲಿ 
ನೇಮಕಗೊಂಡಿದ್ದರು. ಅಲ್ಲಿಯವರೆಗೆ ಯಾವುದೇ ಕರಿಯ ಮಹಿಳೆ ಈ ಹುದ್ದೆ 
ಪಡೆದಿರಲಿಲ್ಲ. ತಂದೆ ಕೊಲಂಬಸ್‌ ಮಡಿಕಿಜೆಲಾ ಮುಖ್ಯೋಪಾಧ್ಯಾಯರಾಗಿದ್ದರು. 
ತಾಯಿ ನೊಮಥಾಮಂಕಾ ಶಿಕ್ಷಕಿಯಾಗಿದ್ದರು. ವಿನ್ನಿಯ ಪೂರ್ತಿ ಹೆಸರು ನೋಮ್‌ 
ಜಾಮೊ ಜನ್‌ಯಿವೆ ವಿನಿಫ್ರೆಡ್‌ ಮಡಿಕಿಜೆಲಾ. ಕ್ಲೋಸಾ ಭಾಷೆಯಲ್ಲಿ ನೋಮ್‌ 
ಜಾಮೊ ಎಂದರೆ ಹೋರಾಟಗಾರ್ತಿ! 


ಟ್ರಾನ್‌ಕೆಯಿ ಬಂಟುಸ್ತಾನದ ಪೊಂಡುಲ್ಯಾಂಡ್‌ನ ಬಿಜಾನಾ ಜಿಲ್ಲೆಯ ಕೊಲಂಬಸ್‌ 
ಮಡಿಕಿಜೆಲಾ ಅವರು ಟ್ರಾನ್‌ಕೆಯಿ ಬುಂಗಾದಲ್ಲಿ ಪೂರ್ವ ಪೊಂಡೊಲ್ಯಾಂಡ್‌ ಅನ್ನು 
ಪ್ರತಿನಿಧಿಸುತ್ತಿದ್ದರು. ಈ ಬು೦ಗಾ ಸಭೆ ಟ್ರಾನ್ಸ್‌ಕೆಯಿಯ ರಾಜಧಾನಿ ಜಿಲ್ಲೆಯಾದ 
ಉಮ್‌ಟಾಟಾದ 'ಮಹಾಸ್ಥಾನ'ದಲ್ಲಿ ನಡೆಯವಾಗ ಅವರು ಬಿಳಿಯ ಮ್ಯಾಜಿಸ್ಟ್ರೇಟ್‌ 
ಮತ್ತು ಬುಡಕಟ್ಟು ನಾಯಕರ ಮಧ್ಯೆ ತರ್ಜುಮೆದಾರರಾಗಿ ಕೂಡ ಕಾರ್ಯ 
ನಿರ್ವಹಿಸುತ್ತಿದ್ದರು. ಕರಿಯರು ಕ್ಲೋಸಾ ಮತ್ತು ಬಿಳಿಯರ ಇಂಗ್ಲಿಷ್‌ ಭಾಷೆಗಳ 
ಮೇಲೆ ಅವರು ಪ್ರಭುತ್ವ ಸ್ಥಾಪಿಸಿದ್ದರು. ಸ್ಥಳೀಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ 
ಬಿಳಿಯರ ಸರ್ಕಾರಕ್ಕೆ ಸಲಹೆ ಕೊಡುವುದಕ್ಕಾಗಿ ಕರಿಯರ ಪ್ರತಿನಿಧಿಗಳು ಮತ್ತು 
ಬಿಳಿಯ ಅಧಿಕಾರಿಗಳು ಜ೦ಟಿಯಾಗಿ ನಡೆಸುವ ಈ ಸಭೆಯಲ್ಲಿ ಬುಡಕಟ್ಟು ಕಾಯ್ದೆಗಳನ್ನು 
ಜಾರಿಗೊಳಿಸಲಾಗುತ್ತಿತ್ತು. 


ಕಾಂಗ್ರೆಸ್‌ ಆಫ್‌ ದ ಪೀಪಲ್‌ / ೬೭ 


ವಿನ್ನಿ ಕೂಡ ನೆಲ್ಸನ್‌ ಮಂಡೇಲಾ ಅವರ ಹಾಗೆ ಬಾಲ್ಯದಲ್ಲಿ ದನ ಕಾಯುವ 
ಕೆಲಸ ಮಾಡಿದರು. ಆಕೆ ಪ್ರಾಥಮಿಕ ಶಾಲೆಯಿ೦ದಲೂ ಸಂಕೋಚ ಪ್ರವೃತ್ತಿಯ 
ಪ್ರತಿಭಾವ೦ತೆಯಾಗಿದ್ದರು. ವಿನ್ನಿ ಒಂಬತ್ತು ವರ್ಷದ ಬಾಲಕಿಯಾಗಿದ್ದಾಗ ತಾಯಿ 
ನಿಧನವಾದಳು. ನಂತರ ವಿನ್ನಿ ಬೋರ್ಡಿಂಗ್‌ ಶಾಲೆಗೆ ಹೋಗುವವರೆಗೆ ಸಹೋದರ- 
ಸಹೋದರಿಯರ ಯೋಗಕ್ಷೇಮ ನೋಡಿಕೊಂಡಳು. 


ಕಷ್ಟಪಟ್ಟು ಓದಿ ಮೊದಲ ಕರಿಯ ವೈದ್ಯಕೀಯ ಸಮಾಜ ಸೇವಕಿಯಾದ 
ಕಾರಣ ಅನೇಕ ಪತ್ರಿಕೆಗಳು ಆಕೆಯ ಭಾವಚಿತ್ರವನ್ನು ಪ್ರಕಟಿಸಿದ್ದವು. ಸೇವೆಗೆ ಸೇರಿದ 
ಹೊಸದರಲ್ಲೇ ಜೊಹಾನ್ಸ್‌ಬರ್ಗ್‌ನಲ್ಲಿ ಮಂಡೇಲಾ ಜೊತೆ ಆದ ಆಕಸ್ಮಿಕ ಭೇಟಿ 
ಪ್ರೀತಿಗೆ ತಿರುಗಿತು. ರಾಜದ್ರೋಹ ಆಪಾದನೆ ಎದುರಿಸುತ್ತಿರುವ ಮ೦ಡೇಲಾ ಅವರ 
ಭವಿಷ್ಯ ಅನಿಶ್ಚಿತವಾಗಿತ್ತು. ಅವರಿಗೆ ಗಲ್ಲು ಶಿಕ್ಷೆಯಾಗುವ ಅಥವಾ ಜೀವಾವಧಿ 
ಶಿಕ್ಷೆಯಾಗುವ ಸಾಧ್ಯತೆ ಇತ್ತು. ವಿನ್ನಿ ಇದೆಲ್ಲವನ್ನು ಲೆಕ್ಕಿಸಲಿಲ್ಲ. ಬಿಜಾನಾದಲ್ಲಿನ 
ಮೆಥೊಡಿಸ್ಟ್‌ ಚರ್ಚ್‌ನಲ್ಲಿ ೧೯೫೮ ನೇ ಜೂನ್‌ ೧೪ ರಂದು ಅವರ ಮದುವೆ 
ಯಾಯಿತು. 


ಮದುವೆಗೆ ಮುಂಚೆ ಮಂಡೇಲಾ ವಿನ್ನಿಗೆ ಫೋನ್‌ ಮಾಡಿ ಮಧ್ಯಾಹ್ನದ ಊಟಕ್ಕೆ 
ಕರೆದರು. ಅದು ಅವರ ಮೊದಲ ಖಾಸಗಿ ಭೇಟಿಯಾಗಿತ್ತು. ಅವರು ವಿನ್ನಿಯನ್ನು 
ಜನಪ್ರಿಯ ಭಾರತೀಯ ರೆಸ್ಟೊರೆಂಟ್‌ಗೆ ಕರೆದೊಯ್ದರು. ಅಲ್ಲಿ ಕೂಡ ಜನ ಅವರನ್ನು 
ಭೇಟಿಯಾಗಿ ಸಲಹೆ ಕೇಳುತ್ತಿದ್ದುದನ್ನು ವಿನ್ನಿ ಗಮನಿಸಿದರು. ನಂತರ ಊರ ಹೊರಗಿನ 
ಬಯಲು ಪ್ರದೇಶಕ್ಕೆ ಹೋದರು. ಮಂಡೇಲಾ ಅವರಿಗೆ ಹಳ್ಳಿಗಾಡಿನ ನಿಸರ್ಗರಮ್ಯ 
ಬದುಕು ಮತ್ತು ಜನಸಮೂಹ ಸದಾ ಆಕರ್ಷಕವಾಗಿತ್ತು. ರಾಜದ್ರೋಹದ ವಿಚಾರಣೆಯ 
ರಕ್ಷಣಾನಿಧಿಗಾಗಿ ಹಣ ಸಂಗ್ರಹಿಸಲು ಮಂಡೇಲಾ ಅವರು ವಿನ್ನಿಯನ್ನು ಕೇಳಿಕೊಂಡರು. 
ಅವರ ಮೊದಲ ಖಾಸಗಿ ಭೇಟಿಯ ಖಾಸಗಿ ಮಾತು ಇದಾಗಿತ್ತು! 


'ನೆನಪಿಡು ನೀನು ಮದುವೆಯಾಗುತ್ತಿರುವುದು ವ್ಯಕ್ತಿಯನ್ನಲ್ಲ ಹೋರಾಟವನ್ನು' 
ಎ೦ದು ವಿನ್ನಿ ತಂದೆ ಹೇಳಿದ್ದರು. ಪದ್ಧತಿ ಪ್ರಕಾರ ವರ ಮತ್ತು ಕನ್ಯೆಯ ಮನೆಗಳಲ್ಲಿ" 
ಮದುವೆಯ ಸಮಾರಂಭಗಳು ನಡೆಯಬೇಕಿತ್ತು. ಆದರೆ ಕುನು ಗ್ರಾಮದಲ್ಲಿನ ನೆಲ್ಸನ್‌ 
ಮನೆಯಲ್ಲಿ ಮದುವೆ ಏರ್ಪಾಟು ಮಾಡುವಷ್ಟು ಸಮಯ ಇರಲಿಲ್ಲ. ನೆಲ್ಸನ್‌ ಅವರಿಗೆ 
ಜೊಹಾನ್ಸ್‌ಗಬರ್ಗ್‌ನಿಂದ ಹೊರಹೋಗಲು ನಾಲ್ಕು ದಿನಗಳ ಅವಕಾಶ ಮಾತ್ರ 
ನೀಡಲಾಗಿತ್ತು. ಹೀಗಾಗಿ ಸಾ೦ಪ್ರದಾಯಿಕವಾಗಿ ಅವರ ಮದುವೆ ಪೂರ್ತಿ ಆಗಲಿಲ್ಲ. 


ಆ ಸಂದರ್ಭಕ್ಕಾಗಿ ಎನ್ನಿ ಮದುವೆ ಕೇಕ್‌ ಅನ್ನು ಹಾಗೆ ಇಟ್ಟರು. 


೬೮ / ನೆಲ್ಸನ್‌ ಮಂಡೇಲಾ 


೧೯೫೮ ನೇ ಆಗಸ್ಟ್‌ ೧ ರಿಂದ ರಾಜದ್ರೋಹದ ವಿಚಾರಣೆ ಪ್ರಿಟೊರಿಯಾದಲ್ಲಿ 
ಸರಿಯಾಗಿ ಪ್ರಾರಂಭವಾಯಿತು. ಲುತುಲಿ, ಟಾ೦ಬೋ ಮೊದಲಾದ ೬೫ ಮಂದಿಯ 
ಮೇಲಿನ ಆಪಾದನೆಗಳನ್ನು ಹಿ೦ತೆಗೆದುಕೊಳ್ಳಲಾಯಿತು. ೧೯೫೯ ನೇ ಜನವರಿ ೧೯ 
ರಂದು ೬೧ ಮಂದಿ ಆರೋಪಿಗಳ ಬಿಡುಗಡೆ ಮಾಡಲಾಯಿತು. ಉಳಿದ ೩೦ 
ಮಂದಿ ಆರೋಪಿಗಳಲ್ಲಿ ಲಿಲಿಯಾನ್‌ ನಗೋಯಿ ಹೆಲೆನ್‌ ಜೊಸೆಫ್‌, ವಾಲ್ಪೇರ್‌ 
ಸಿಸುಲು ಮತ್ತು ನೆಲ್ಸನ್‌ ಮಂಡೇಲಾ ಇದ್ದರು. 


ಏತನ್ಮಧ್ಯೆ ವಿನ್ನಿ ಎ.ಎನ್‌.ಸಿ.ಯ ಮಹಿಳಾ ಘಟಕ ಸೇರಿದರು. ಪಾಸ್‌ಕಾಯ್ದೆ 
ಎರುದ್ಧ ನಡೆದ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಗರ್ಭಿಣಿ ಎನ್ನಿ ಒಂದು ತಿ೦ಗಳು 


ಜೈಲು ಶಿಕ್ಷೆ ಅನುಭವಿಸಬೇಕಾಯಿತು. 


ಇದೇ ಸಂದರ್ಭದಲ್ಲಿ ಅಪಾರ್ಥೈಡ್‌ ವ್ಯವಸ್ಥೆಯನ್ನು ಇನ್ನಷ್ಟು ಬಿಗಿಗೊಳಿಸು 
ವುದಕ್ಕಾಗಿ ಸರ್ಕಾರ ಬ೦ಟುಸ್ತಾನ್‌ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಸಜ್ಜಾಯಿತು. 
ಈ ಸಂದರ್ಭದಲ್ಲಿ ಎನ್ನಿ ತಂದೆ ಬ೦ಟುಸ್ತಾನ್‌ ವ್ಯವಸ್ಥೆಯ ಪರವಾಗಿದ್ದರು. ಅದರಿಂದ 
ಕರಿಯರಿಗೆ ಒಳ್ಳಯದಾಗುವುದೆಂಬ ಭಾವನೆ ಅವರಿಗಿತ್ತು ಪೊಂಡೊಲ್ಯಾಂಡ್‌ನ ಬಹಳಷ್ಟು 
ಕರಿಯ ನಾಯಕರು ಬಂಟುಸ್ತಾನ್‌ ವ್ಯವಸ್ಥೆಯನ್ನು ವಿರೋಧಿಸಿದ್ದರು. ಅವರೆಲ್ಲ 
ಮಂಡೇಲಾ ಅವರಿಂದ ಸಲಹೆ ಪಡೆಯುತ್ತಿದ್ದರು. ಆ ಸಂದರ್ಭದಲ್ಲಿ ಬಂಟುಸ್ತಾನ್‌ 
ವ್ಯವಸ್ಥೆಯ ವಿರೋಧಿಗಳು ಕೊಲಂಬಸ್‌ ಮಡಿಕಿಜೆಲಾ ಮೇಲೆ ಹಲ್ಲೆ ಮಾಡಿದರು. 
ಈ ರಾಜಕೀಯ ಭಿನ್ನಾಭಿಪ್ರಾಯಗಳು ವಿನ್ನಿಗೆ ಆಘಾತವನ್ನುಂಟು ಮಾಡಿದ್ದವು. 
ದಕ್ಷಿಣ ಆಫ್ರಿಕಾ ಸರ್ಕಾರ ನೆಲ್ಸನ್‌ ಮಂಡೇಲಾ ಅವರ ಸಂಬಂಧಿ ನಾಯಕ ಕೈಸರ್‌ 
ಮಟಂಜೆಮಾನನ್ನು ಟ್ರಾನ್ಸ್‌ಕೆಯಿ ಬಂಟುಸ್ತಾನದ ಮುಖ್ಯಸ್ಥನನ್ನಾಗಿ ಮಾಡಿತು. ಆಗ 
ಎನ್ನಿ ತಂದೆ ಕೊಲಂಬಸ್‌ ಕೃಷಿ ಸಚಿವರಾದರು. ಈ ಎಲ್ಲ ಕಾರಣಗಳಿಂದಾಗಿ 
ಉಂಟಾಗುತ್ತಿದ್ದ ಘರ್ಷಣೆಗಳಿಂದಾಗಿ ತಂದೆ ಮಗಳು ದೂರ ಉಳಿಯಬೇಕಾಯಿತು. 
ತಂದೆಯ ಕೊನೆಯ ದಿನಗಳಲ್ಲಿ ವಿನ್ನಿ ರಾಜಿ ಮಾಡಿಕೊಂಡರು. ಕರಿಯರ ಭಾವನೆಗಳನ್ನು 
ಗೌರವಿಸುವುದಕ್ಕಾಗಿ ಬ೦ಟುಸ್ತಾನ್‌ಗಳ ಸೃಷ್ಟಿಯಾಗಿರಲಿಲ್ಲ. ಅವರನ್ನು ಇನ್ನಷ್ಟು ಗುಲಾಮ 
ಗಿರಿಗೆ ತಳ್ಳುವುದಕ್ಕಾಗಿ ಈ ಯೋಜನೆ ರೂಪಿಸಲಾಗಿತ್ತು. 


ನಾಯಕರ ಚಲನವಲನದ ಮೇಲೆ ನಿಗಾ ಇಡುವುದು. ಅವರ ಚಲನವಲನವನ್ನು 
ಪ್ರದೇಶವೊಂದಕ್ಕೆ ಸೀಮಿತಗೊಳಿಸುವುದು; ವಿಚಾರಣೆಗೆ ಒಳಪಡಿಸುವುದು. ಮುಂತಾದ 
ಕ್ರಮಗಳಿಂದಾಗಿ ಸರ್ಕಾರ ಹೋರಾಟಗಾರರ ಮೇಲೆ ತೀವ್ರ ಒತ್ತಡ ತಂದಿತು. 
೧೯೫೯ರಲ್ಲಿ ಎ.ಎನ್‌.ಸಿ.ಯಲ್ಲಿ ಗಂಭೀರವಾದ ಭಿನ್ನಾಭಿಪ್ರಾಯಗಳು ಬೆಳೆಯ 


ಕಾಂಗ್ರೆಸ್‌ ಆಫ್‌ ದ ಪೀಪಲ್‌ / ೬೯ 


ತೊಡಗಿದವು. ಇಂಡಿಯನ್‌ ನ್ಯಾಷನಲ್‌ ಕಾಂಗ್ರೆಸ್‌ ಮತ್ತು ಕಮ್ಯೂನಿಸ್ಟರ ಜೊತೆ 
ಸೇರಿ ಹೋರಾಡುವುದನ್ನು ವಿರೋಧಿಸುವ ಗುಂಪು ರಾಬರ್ಟ್‌ ಸೊಬುಕ್ತೆ ನೇತೃತ್ವದಲ್ಲಿ 
ಹೊರ ಬಂದು ಪ್ಯಾನ್‌ ಆಫ್ರಿಕನಿಸ್ಟ್‌ ಕಾಂಗ್ರೆಸ್‌ (ಪಿ.ಎ.ಸಿ) ಸ್ಥಾಪಿಸಿತು. ಸೊಬುಕ್ಕೆ 
ಮೇಧಾವಿಯಾಗಿದ್ದರು. ಕರಿಯರ ಬಗ್ಗೆ ತೀವ್ರ ಆಸಕ್ತಿ ಉಳ್ಳವರಾಗಿದ್ದರು. ಆದರೆ 
ಕಪ್ಪುಪ್ರಜ್ಜೆಯ ಗುಂಗಿನಿಂದ ಹೊರಬರಲಿಕ್ಕಾಗದ್ದರಿಂದ ಅವರ ಹೋರಾಟದ ಗತಿ 
ಬೇರೆಯಾಯಿತು. 


ಶಾರ್ಪವಿಲೆ ದುರಂತ 


೧೯೬೦ರಲ್ಲಿ ಎಲ್ಲ ರಂಗದಲ್ಲಿ ಬಿಳಿಯ ಸರ್ಕಾರದ ದಬ್ಬಾಳಿಕೆ ವಿಪರೀತವಾಯಿತು. 
ಎ.ಎನ್‌.ಸಿ. ಜೊತೆ ಎಲ್ಲ ಜನಾ೦ಗಗಳ ೧೩ ಸಂಘಟನೆಗಳು ಒಟ್ಟುಗೂಡಿದ್ದರಿ೦ದ 
ಹೋರಾಟಕ್ಕೆ ಹೊಸ ರೂಪ ಬಂದಿತು. ಪಾಸ್‌ ಕಾಯ್ದೆ ವಿರುದ್ಧ ಮಾರ್ಚ್‌ ೩೧ 
ರಂದು ಚಳವಳಿ ಹೂಡಲು ನಿರ್ಧರಿಸಲಾಯಿತು. ಪಿ.ಎ.ಸಿ. ಹತ್ತು ದಿನ ಮೊದಲೇ 
ಅಂದರೆ ದರ ೧೯೬೦ ನೇ ಮಾರ್ಚ್‌ ೨೧ ರಂದು ಪಾಸ್‌ ಕಾಯ್ದೆ ವಿರುದ್ಧ 
ಚಳವಳಿ ಪ್ರಾರಂಭಿಸಿತು. "ಮಾದರಿ' ನಗರ ಶಾರ್ಪವಿಲೆಯಲ್ಲಿ ಶಾಂತಯುತವಾಗಿ 
ಚಳವಳಿ ನಡೆಸುತ್ತಿದ್ದ ಜನರ ಮೇಲೆ ಪೋಲೀಸರು ಹಿಂದಿನಿಂದ ಗುಂಡು ಹಾರಿಸಿದರು. 
ಆಗ ಹೆ೦ಗಸರು ಮತ್ತು ಮಕ್ಕಳ ಸಮೇತ ೬೯ ಮಂದಿ ಸತ್ತು ೧೮೦ ಮಂದಿ 
ಗಾಯಗೊಂಡರು. 


ಶಾರ್ಪವಿಲೆಯಲ್ಲಿ ಈ ದುರಂತ ಸಂಭವಿಸಿದ ಕೆಲವೇ ಗಂಟೆಗಳ ನಂತರ 
ಕೇಪ್‌ಟೌನ್‌ ಹೊರಹೊಲಯದ ಲಾಂಗಾ ಎಂಬ ಪ್ರದೇಶದಲ್ಲಿ ೧೦ ಸಾವಿರ ಮಂದಿ 
ಪ್ರದರ್ಶನಕಾರರ ಮೇಲೆ ಗುಂಡು ಹಾರಿಸಲಾಯಿತು. ಆಗ ಇಬ್ಬರು, ಸತ್ತು ೩೪೯ 
ಮಂದಿ ಗಾಯಗೊಂಡರು. ಮಾರ್ಚ್‌ ೩೦ ರಂದು ಸರ್ಕಾರ ತುರ್ತು ಪರಿಸ್ಥಿತಿ 
ಘೋಷಿಸಿತು. ಏಪ್ರಿಲ್‌ ೮ ರಂದು ಎ.ಎನ್‌.ಸಿ. ಮತ್ತು ಪಿ.ಎ.ಸಿ.ಗಳನ್ನು ಕಾನೂನು 
ಬಾಹಿರಗೊಳಿಸಿತು. ೧೯೬೦ ನೇ ಡಿಸೆಂಬರ್‌ ೨೩ ರಂದು ವಿನ್ನಿ ಮಂಡೇಲಾ ಹೆಣ್ಣು 
ಮಗುವಿಗೆ ಜನ್ಮ ನೀಡಿದಳು. ಆಕೆಗೆ ಜಿಂಜಿ ಎಂದು ಹೆಸರಿಟ್ಟರು. 


ರಾಜದ್ರೋಹ ವಿಚಾರಣೆ ಸಮಯದಲ್ಲಿ "Are you attracted by a classless 
50ciety?' ಎ೦ದು ಮಂಡೇಲಾ ಅವರನ್ನು ನ್ಯಾಯಾಧೀಶ ಕೇಳಿದಾಗ '್ಹYes very 
much so, My Lord. I think that a lot of evils arise out of the existence 
of classes, one class exploting the others (but) the ANC has no policy 
in any shape or from of this matter' ಎ೦ದು ಅವರು ಉತ್ತರಿಸಿದರು. ಆಗಸ್ಟ್‌ 


೭೦ / ನೆಲ್ಲನ್‌ ಮಂಡೇಲಾ 


೯ ರಂದು ತಮ್ಮ ಸಾಕ್ಷ ವನ್ನು ಪೂರ್ತಿಗೊಳಿಸಿದರು. ಆಗಸ್ಟ್‌ ಅಂತ್ಯದ ವೇಳೆಗೆ 
ತುರ್ತು ಪರಿಸ್ಥಿತಿ ತೆಗೆದಾಗ ಮಂಡೇಲಾ ಮತ್ತು ಅವರ ಗೆಳೆಯರನ್ನು ಬಿಡುಗಡೆ 
ಮಾಡಲಾಯಿತು. 


೧೯೬೧ ರಲ್ಲಿ ಮಾರ್ಚ್‌ ೨೫ ರಂದು ಮಾರಿಟ್ಸ್‌ಬರ್ಗ್‌ನಲ್ಲಿ ನಡೆದ ೧೪೦೦ 
ಮಂದಿ ಪ್ರತಿನಿಧಿಗಳ “ಆಲ್‌ ಇನ್‌ ಆಫ್ರಿಕನ್‌” ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. 
೧೦ ವರ್ಷಗಳ ನಿಷಿದ್ಧ ಜೀವನದ ನಂತರ ಅವರು ಮೊದಲ ಬಾರಿಗೆ ಏಕಾಏಕಿ 
ಬ೦ದಾಗ ಸಭೆಯಲ್ಲಿ ವಿದ್ಯುತ್‌ ಸಂಚಾರವಾದಂತಾಯಿತು ಎಂದು ಒಬ್ಬ ಪ್ರತಿನಿಧಿ 
ಹೇಳಿದರು. 


ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ನಡೆದ ರಾಜದ್ರೋಹದ ವಿಚಾರಣೆಗೆ 
ಸಂಬಂಧಿಸಿದಂತೆ ಸರ್ಕಾರದ ವಾದ ಮಾರ್ಚ್‌ ೧೯೬೧ ರಲ್ಲಿ ಪೂರ್ತಿಗೊಂಡಿತು. 
ಸರ್ಕಾರ ಎಷ್ಟೇ ಪ್ರಯತ್ನಪಟ್ಟರೂ "ಸ್ವಾತಂತ್ಯ ಘೋಷಣೆ'ಯಲ್ಲಿ ಕಮ್ಯೂನಿಜಂ 
ಹುಡುಕಲಿಕ್ಕಾಗಲಿಲ್ಲ. ರಾಜದ್ರೋಹದ ಆಪಾದನೆಗೆ ಒಳಗಾದವರೆಲ್ಲ ನಿರಪರಾಧಿಗಳೆಂದು 
ಸಾಬೀತಾಯಿತು. ಆಪಾದನೆಗೆ ಸಂಬಂಧಿಸಿದಂತೆ ಕೊನೆಯವರೆಗೂ ಉಳಿದ ಮಂಡೇಲಾ 
ಮುಂತಾದ ೩೦ ಮಂದಿ ಪರ ತೀರ್ಪು ನೀಡಲಾಯಿತು. ಮಂಡೇಲಾ ತಮ್ಮ ಗೆಳೆಯರ 
ಜೊತೆ ವಕೀಲರಾದ ಫಿಷರ್‌ ಮತ್ತು ಮೈಸೆಲ್ಸ್‌ ಅವರನ್ನು ಹೊತ್ತುಕೊಂಡು 
ವಿಜಯೋತ್ಸವದಿಂದ ನ್ಯಾಯಾಲಯದ ಹೊರಗಡೆ ಬಂದಾಗ ಜನ ಸಂತೋಷದಿಂದ 
ಕೂಗುತ್ತ ಕುಣಿಯುತ್ತ ಜಯಕಾರ ಹಾಕಿದರು. 


೧೯೬೧ ರಲ್ಲಿ ಮೇ ೨೯ ರಂದು "ಮೂರು ದಿನ ಮನೆಯಲ್ಲೇ ಉಳಿಯುವ' 
ಕರೆ ನೀಡಿದರು. ಜನರು ಮಂಡೇಲಾ ಕರೆಗೆ ಓಗೊಟ್ಟರು. ಕೆಲಸ ಸ್ಥಗಿತಗೊಳಿಸಲು 
ಮುಷ್ಕರ ಯಶಸ್ವಿಯಾಯಿತು. ನಂತರ ಭೂಗತರಾದ ಮಂಡೇಲಾ ೧೯೬೧ ನೇ 
ಜೂನ್‌ ೨೬ ರಂದು ಜನ ಆರನೇ "ಸ್ವಾತಂತ್ರ್ಯ ದಿನ' ಆಚರಿಸುವಾಗ ಹೊಸ ರೀತಿಯ 
ಹೋರಾಟಕ್ಕೆ ಕರೆ ನೀಡಿದರು. ಇನ್ನು ಮೇಲೆ ಅಹಿ೦ಸಾ ನೀತಿಯ ಅಧ್ಯಾಯ ಮುಗಿಯಿತು 
ಎಂದರು. 

ಎ.ಎನ್‌.ಸಿ. ಜನ್ಮ ತಾಳಿದಂದಿನಿಂದಲೂ ೫೦ ವರ್ಷಗಳಷ್ಟು ಕಾಲ ಅಹಿಂಸೆಯ 
ದಾರಿ ಸವೆಸಿತ್ತು ಮಹಾತ್ಮಾಗಾಂಧಿ ಅವರ ಸತ್ಯಾಗ್ರಹದಲ್ಲಿ ನಂಬಿಕೆ ಇಟ್ಟಿತ್ತು. ಮಂಡೇಲಾ, 
ಸಿಸುಲು ಮುಂತಾದ ಗೆಳೆಯರು ಕೂಡ ಆ ಪರಂಪರೆಯನ್ನು ಹೆಚ್ಚು ಶಕ್ತಿಶಾಲಿ 
ಗೊಳಿಸಿದರು. ಆದರೆ ವರ್ಣಭೇದ ನೀತಿಯ ಕ್ರೌರ್ಯದ ಮುಂದೆ ಪ್ರಯೋಜನ 
ವಾಗಲಿಲ್ಲ. 


ಕಾಂಗ್ರೆಸ್‌ ಆಫ್‌ ದ ಪೀಪಲ್‌ / ೭೧ 


ಅ೦ದಿನ ಎ.ಎನ್‌.ಸಿ. ಅಧ್ಯಕ್ಷ ಅಲ್ಬರ್ಟ್‌ ಲುತುಲಿ ಎ೦ಬ ವಿಷಾದದಿಂದ ಹೀಗೆ 
ಹೇಳಿದರು. "Who will deny that thirty years of my life have been spent 
knocking in vain, patienty, moderately and modestly at a closed and 
barred door? What have been the fruits of moderatioan? The past 
thirty years nave seen the greatest number of laws restricting our 
rights and progress until today. We have reached a stage where we 


have almost no rights at all". 


ಅಹಿಂಸಾತ್ಮಕ ಹೋರಾಟಗಳಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದ ಎ.ಎನ್‌.ಸಿ. ಕಾನೂನು 
ಬಾಹಿರಗೊಂಡ ನಂತರ ಸಶಸ್ತ್ರ ಹೋರಾಟದ ಬಗ್ಗೆ ಯೋಚಿಸತೊಡಗಿತು. "ಕರಿಯರ 
ವಿಮೋಚನೆ ಸಶಸ್ತ ಹೋರಾಟದ ಮೂಲಕ' ಎಂಬುದು ಮಂಡೇಲಾ ಅವರಿಗೆ 
ಮನವರಿಕೆ ಆಯಿತು. 


ಉಮ್‌ಖೊಂಟೊ ವೆ ಸಿಜ್ಜೆ 


ಅಕ್ಟೋಬರ್‌ ೧೯೬೧ರಲ್ಲಿ ಜೊಹಾನ್ಸ್‌ಬರ್ಗ್‌ನ ಹೊರವಲಯದಲ್ಲಿರುವ 
ರಿವೋನಿಯಾ ಎಂಬಲ್ಲಿ “ಲಿಲ್ಲೀಸ್‌ ಲೀಫ್‌' ಹೆಸರಿನ ಚಿಕ್ಕ ಫಾರ್ಮ್‌ ಅನ್ನು ಮಂಡೇಲಾ 
ಬಾಡಿಗೆಗೆ ತೆಗೆದುಕೊ೦ಡರು. ಪತ್ನಿ ವಿನ್ನಿ ಮತ್ತು ಹೆಣ್ಣು ಮಕ್ಕಳಾದ ಜೆನಿ ಮತ್ತು 
ಜಿ೦ಜಿ ಜೊತೆ ಅಲ್ಲಿ ಉಳಿದರು. 


ಕರಿಯರ ಹೋರಾಟಕ್ಕೆ ಮಂಡೇಲಾರ ಬಹು ದೊಡ್ಡ ಕೊಡುಗೆ ಎಂದರೆ 
೧೯೬೧ ಡಿಸೆಂಬರ್‌ ೧೬ರಂದು "ಲಿಲ್ಲೀಿಸ್‌ ಲೀಫ್‌'ನಲ್ಲಿ ಪ್ರಾರಂಭವಾದ "ಉಮ್‌ 
ಖೊಂಟೊ ವೆ ಸಿಜ್ವೆ. ಜುಲು ಭಾಷೆಯಲ್ಲಿ ಹಾಗೆಂದರೆ "ದೇಶದ ಈಟಿ' ಅದು 
ಎ.ಎನ್‌.ಸಿ.ಯ ಅರೆ ಮಿಲಿಟರಿ ವಿಭಾಗ. ಜನತೆಯ ಸೈನ್ಯವೆಂದು ಪ್ರಸಿದ್ಧವಾಗಿದೆ. 
ಮಂಡೇಲಾ ಅದರ ಕಮಾಂಡರ್‌ ಇನ್‌ ಚೀಫ್‌ ಆದರು. ಜೊಹಾನ್ಸ್‌ ಬರ್ಗ್‌, ಫೋರ್ಟ್‌ 
ಎಲಿಜಬೆತ್‌ ಮತ್ತು ಡರ್ಬಾನ್‌ಗಳಲ್ಲಿನ ಸರ್ಕಾರಿ ಕಟ್ಟಡಗಳಲ್ಲಿ ಬಾಂಬುಗಳು ಸಿಡಿದವು. 
ಇದಕ್ಕೇ ತಾನೇ ಹೊಣೆ ಎಂದು ಈ ಅಪರಿಚಿತ ಸಂಘಟನೆ ಹೇಳಿತು. ಅಂದೇ ಜನ್ಮ 
ತಾಳಿದ 'ಉಮ್‌ಖೊಂಡೊ ವೆ ಸಿಜ್ಜೆ' ಈ ರೀತಿ ತನ್ನ ಶಕ್ತಿ ಪ್ರದರ್ಶನ ಮಾಡಿತು. 


ಉಮ್‌ಖೊಂಟೊ ವೆ ಸಿಜ್ಜೆ ಬಗ್ಗೆ ಮಂಡೇಲಾ ಮೊದಲೇ ಸ್ಪಷ್ಟಪಡಿಸಿದ್ದರು. 
ಈ ಹಿಂಸಾತ್ಮಕ ಚಟುವಟಿಕೆ ಬಹಳ ಎಚ್ಚರಿಕೆಯಿಂದ ಕೂಡಿರಬೇಕು. ಬಿಳಿಯರಾಗಲಿ, 
ಕರಿಯರಾಗಲಿ ಎಂಥದೇ ಪ್ರಸಂಗದಲ್ಲಿ ಜೀವಹಾನಿಗೊಳಗಾಗದಂತೆ ನೋಡಿಕೊಳ್ಳಬೇಕು 


೭೨ / ನೆಲ್ಲನ್‌ ಮಂಡೇಲಾ 


ಎಂಬುದು ಮಂಡೇಲಾ ಅವರ ಹಾಗೂ ಒಟ್ಟಾರೆ ಎ.ಎನ್‌.ಸಿ.ಯ ನಿಲವಾಗಿತ್ತು. 
ಅವರು ಕೊನೆಯವರೆಗೂ ಇದೇ ನಿಲುವನ್ನು ತಾಳಿದರು. ಸರ್ಕಾರಕ್ಕೆ ಬೆದರಿಕೆ ಒಡ್ಡುವುದೇ 
ಉಮ್‌ಖೊಂಟೊ ವೆ ಸಿಜ್ಜೆಯ ಮುಖ್ಯ ಉದ್ದೇಶವಾಗಿತ್ತು. ಬಾಂಬು ಸಿಡಿತಕ್ಕೆ ಒಂದು 
ವಾರ ಮುಂಚೆಯಷ್ಟೆ ಚೀಫ್‌ ಲುತುಲಿ ಅವರಿಗೆ ನೊಬೆಲ್‌ ಪ್ರಶಸ್ತಿ ನೀಡಲಾಗಿತ್ತು. 


ಉಮ್‌ಖೊಂಟೊ ವೆ ಸಿಜ್ಜೆ ಶಕ್ತಿ ಶಾಲಿಯಾಗಿ ಬೆಳೆಯಲು ಬೇಕಾದ ಅನುಭವ 
ಮತ್ತು ಇತರ ಅವಶ್ಯಕತೆಗಳಿಗಾಗಿ ಮಂಡೇಲಾ ೧೯೬೨ ರ ಜನವರಿಯಲ್ಲಿ ಸರ್ಕಾರದ 
ಕಣ್ಣು ತಪ್ಪಿಸಿ ವಿದೇಶಗಳಿಗೆ ಪ್ರವಾಸ ಕೈಗೊಂಡರು. ಅಡಿಸ್‌ ಅಬಾಬಾದಲ್ಲಿ ನಡೆದ 
ಪೂರ್ವ ಮತ್ತು ಕೇಂದ್ರ ಆಫ್ರಿಕಾಗಳಿಗಾಗಿ ಪ್ಯಾನ್‌ ಆಫ್ರಿಕನ್‌ ಸ್ವಾತಂತ್ರ್ಯ ಚವಳವಳಿಯ 
ಸಮ್ಮೇಳನದಲ್ಲಿ ಎ.ಎನ್‌.ಸಿ. ಪ್ರತಿನಿಧಿಯಾಗಿ ಭಾಗವಹಿಸಿದರು. ಟಾಂಜಾನಿಯಾದ 
ಜ್ಯೂಲಿಯಸ್‌ ನೈರೇರೆ, ಜಾ೦ಬಿಯಾದ ಕೆನೆಥ್‌ ಕೌಂಡಾ, ಕೀನ್ಯಾದ ಬಗಿಂಗಾ ಒಡಿಂಗಾ 
ಅವರಿಗೆ ಭೇಟಿಯಾದರು. ಅಲ್ಲೀರಿಯಾದಲ್ಲಿ ಕರ್ನಲ್‌ ಬೌಮಡಿಯನ್ನೆ ಆಹ್ವಾನದ 
ಮೇರೆಗೆ ಸಶಸ್ತ್ರ ಹೋರಾಟದ ಕೋರ್ಸ್‌ ಮುಗಿಸಿದರು. ಇಂಗ್ಲೆಂಡ್‌ನಲ್ಲಿ ಆಗ ಲೇಬರ್‌ 
ಪಕ್ಷದ ನಾಯಕರಾಗಿದ್ದ ಹಗ್‌ಗೈಟ್ಸ್‌ಕೆಲ್‌ ಮತ್ತು ಲಿಬರಲ್‌ ಪಕ್ಷದ ನಾಯಕರಾಗಿದ್ದ 
ಜೊ ಗಿಮೊಂಡ್‌ ಅವರು ಮಂಡೇಲಾ ಅವರನ್ನು ಬರಮಾಡಿಕೊಂಡರು. ಟುಂಗಾನಿಕಾ, 
ಇಥಿಯೋಪಿಯಾ, ಸೂಡಾನ್‌, ಈಜಿಪ್ಟ್‌, ಲಿಬಿಯಾ, ಟುನಿಷಿಯಾ, ಅಲ್ಜೀರಿಯಾ 
ಮೊರೊಕೊ, ಮಾಲಿ, ಸೆನೆಗಲ್‌, ಗಿನಿಯಾ, ನಿಯೆರ್ರಾ, ತೆಯೊನೆ, ಲಿಬೆರಿಯಾ, 
ಘಾನಾ ಮತ್ತು ನೈಜಿರಿಯಾಗಳಿಗೂ ಭೇಟಿ ನೀಡಿದರು. 


ಪ್ರವಾಸದ ನಂತರ ಅವರು ಮತ್ತೆ ಸರ್ಕಾರದ ಕಣ್ಣು ತಪ್ಪಿಸಿ ಸ್ವದೇಶಕ್ಕೆ ಮರಳಿ 
ಬ೦ದು ಭೂಗತರಾದರು. ೧೯೬೨ನೇ ಆಗಸ್ಟ್‌ ೫ರಂದು ಪೋಲೀಸರು ಅವರನ್ನು 
ಡರ್ಬಾನ್‌ ಬಳಿ ಬಂಧಿಸಿದರು. ಡರ್ಬಾನ್‌ನಲ್ಲಿ ಅಮೆರಿಕಾದ ಕಾನ್ಸುಲೇಟ್‌ನಲ್ಲಿ ಕೆಲಸ 
ಮಾಡುತ್ತಿದ್ದ ಸಿ.ಐ.ಎ. ಏಜೆಂಟ್‌ವೊಬ್ಬ ಮಂಡೇಲಾ ಬಗ್ಗೆ ಪೋಲೀಸರಿಗೆ ಸುಳಿವು 
ನೀಡಿದ್ದ ಎಂಬುದು ೧೯೬೮ರಲ್ಲಿ ಬೆಳಕಿಗೆ ಬಂದಿತು. 


೧೯೬೨ನೇ ನವೆಂಬರ್‌ ೬ರಂದು ವಿಶ್ವಸಂಸ್ಥೆಯ ಮಹಾಸಭೆ ಮೊದಲ ಬಾರಿಗೆ 
ದಕ್ಷಿಣ ಆಫ್ರಿಕಾ ವಿರುದ್ಧ ನಿರ್ಣಯ ಕೈಗೊಂಡಿತು. ನಿರ್ಣಯದ ಪರವಾಗಿ ೬೭ 
ಮತಗಳು ಬಿದ್ದರೆ ನಿರ್ಣಯದ ವಿರುದ್ಧವಾಗಿ ೧೬ ಮತಗಳು ಬಿದ್ದವು. ನವೆಂಬರ್‌ 
೭ ರಂದು ಮಂಡೇಲಾ ಅವರಿಗೆ ೫ ವರ್ಷ ಕಠಿಣ ಶಿಕ್ಷೆಯಾಯಿತು. ೧೯೬೧ರ ಮೇ 
೨೯ರಂದು ರಾಷ್ಟ್ರೀಯ ಮುಷ್ಕರಕ್ಕೆ ಕರೆ ನೀಡಿದ್ದಕ್ಕಾಗಿ ೩ ವರ್ಷ ಶಿಕ್ಷೆಯಾದರೆ 
ದಾಖಲೆಗಳಿಲ್ಲದೆ ವಿದೇಶ ಪ್ರವಾಸ ಕೈಗೊಂಡಿದ್ದಕ್ಕೆ ೨ ವರ್ಷ ಶಿಕ್ಷೆಯಾಯಿತು. ಮೊದಲು 


ಕಾಂಗ್ರೆಸ್‌ ಆಫ್‌ ದ ಪೀಪಲ್‌ / ೭೩ 


ಅವರನ್ನು ಪ್ರಿಟೊರಿಯಾದಲ್ಲಿನ ಕೇಂದ್ರ ಜೈಲಿಗೆ ಸೇರಿಸಲಾಯಿತು. ನಂತರ ರಾಬ್ಬೆನ್‌ 
ಐಲೆಂಟ್‌ನಲ್ಲಿನ ಕುಪ್ರಸಿದ್ಧ ಜೈಲಿಗೆ ಕಳಿಸಲಾಯಿತು. 


೧೯೬೩ನೇ ಮೇ ೧ ರಂದು ೯೦ ದಿನ ಸೆರೆವಾಸದ ಕಾನೂನು ಜಾರಿಗೆ 
ಬ೦ದಿತು. ಆ ಕಾಯ್ದೆ ಪ್ರಕಾರ ಭದ್ರತಾ ಪೋಲೀಸರು ಯಾವುದೇ ವಿಚಾರಣೆ ಇಲ್ಲದೆ 
ಜನರನ್ನು ೯೦ ದಿನಗಳವರೆಗೆ ಜೈಲಿಗೆ ಹಾಕಬಹುದಿತ್ತು. ಈ ಸ೦ದರ್ಭದಲ್ಲಿ ಕರಿಯರಿಗೆ 
ಮತ್ತು ವರ್ಣಭೇದ ವ್ಯವಸ್ಥೆಯನ್ನು ವಿರೋಧಿಸುವ ಇತರರಿಗೆ ತೀವ್ರ ತೊಂದರೆ 
ಮತ್ತು ಚಿತ್ರ ಹಿಂಸೆ ನೀಡಲಾಗುತ್ತಿತ್ತು. 


೧೯೬೩ನೇ ಜುಲೈ ೧೨ರಂದು ಪೋಲೀಸರು ರಿವೋನಿಯಾದಲ್ಲಿ ಸಿಸುಲು 
ಮತ್ತು ಇತರ ೮ ಮಂದಿ ನಾಯಕರನ್ನು ಬಂಧಿಸಿದರು. ದಾಖಲೆ ಪತ್ರಗಳನ್ನು 
ವಶಪಡಿಸಿಕೊಂಡರು. ಈ ಹಿನ್ನೆಲೆಯಲ್ಲಿ ಮಂಡೇಲಾ ಅವರನ್ನು ರಿವೋನಿಯಾ 
ವಿಚಾರಣೆಯ ನಂ. ೧ ಆರೋಪಿಯಾಗಿ ಪರಿಗಣಿಸಲಾಯಿತು. 


ಒಟ್ಟು ಆರು ಮಂದಿ ಬಿಳಿಯರನ್ನು ಬಂಧಿಸಲಾಗಿತ್ತು. ಅವರಲ್ಲಿ ಇಬ್ಬರು 
ಪೋಲೀಸ್‌ ಕಸ್ಟಡಿಯಿ೦ದ ಪಾರಾಗಿ ಹೋದರು. ಒಬ್ಬ ಸರ್ಕಾರದ ಪರ ಸಾಕ್ಷಿಯಾಗು 
ವುದಾಗಿ ಹೇಳಿ ದೇಶದಿ೦ದ ಪಾರಾಗಿ ಹೋದ. ಸಾಕ್ಷಾಧಾರ ಇಲ್ಲದ್ದಕ್ಕಾಗಿ ನಾಲ್ಕನೆಯವ 
ನನ್ನು ಬಿಡಲಾಯಿತು. ವಾಸ್ತಿಶಿಲ್ಪಿ ಲಯನೆಲ್‌ ರಸ್ಪಿ ಬರ್ನ್‌ಸ್ಟೆಯಿನ್‌ ಮತ್ತು ಸಿವಿಲ್‌ 
ಎ೦ಜಿನಿಯರ್‌ ಡೇನಿಸ್‌ ಗೋಲ್ಡಬರ್ಗ್‌ ರಿವೋನಿಯಾ ವಿಚಾರಣೆಯ ಬಿಳಿಯ 
ಆರೋಪಿಗಳಾಗಿ ಉಳಿದರು. ಭಾರತೀಯ ಮೂಲದ ಅಹ್ಮದ್‌ ಕಥ್ರದಾ ಮತ್ತು 
ಕರಿಯರಾದ ಗೋವನ್‌ ಮಬೆಕಿ, ರೇಮಾಂಡ್‌ ಮಹ್ಹಬಾ, ಎಲಿಯಾಸ್‌ ಮೊತ್ತೊಲೆದಿ, 
ಆಂಡ್ಯೂ ಮಲಂಗೆನಿ ಮತ್ತು ವಾಲ್ಟೇರ್‌ ಸಿಸುಲು ಅವರು ನೆಲ್ಲನ್‌ ಮಂಡೇಲಾ 
ಜೊತೆ ರಿವೋನಿಯಾ ವಿಚಾರಣೆ ಎದುರಿಸಿದರು. 


ಈಗಾಗಲೇ ಪ್ರಿಟೊರಿಯಾ ಕೇಂದ್ರ ಕಾರಾಗೃಹದಲ್ಲಿ ಐದು ವರ್ಷಗಳ ಕಠಿಣ 
ಶಿಕ್ಷೆ ಎದುರಿಸುತ್ತಿರುವ ನೆಲ್ಸನ್‌ ಮಂಡೇಲಾ ಅವರನ್ನು ರಾಬ್ದೆನ್‌ ನಡುಗಡ್ಡೆಯ 
ಕಾರಾಗೃಹಕ್ಕೆ ಕಳುಹಿಸಲಾಯಿತು. ವಿಚಾರಣೆ ವೇಳೆ ಮತ್ತೆ ಪ್ರಿಟೊರಿಯಾ ಕಾರಾಗೃಹಕ್ಕೆ 
ಸ್ಥಳಾಂತರಿಸಿ ಹೊರ ಜಗತ್ತಿನ ಯಾವುದೇ ಸಂಬಂಧ ವಿರದ ರೀತಿಯಲ್ಲಿ ಇಡಲಾಯಿತು. 


೧೯೬೩ನೇ ಅಕ್ಟೋಬರ್‌ ೯ ರಂದು ಪ್ರಿಟೊರಿಯಾದಲ್ಲಿ ರಿವೋನಿಯಾ ವಿಚಾರಣೆ 
ಪ್ರಾರಂಭವಾಯಿತು. ೧೯೬೨ನೇ ಜನವರಿ ೨೮ರಿಂದ ಎರಡು ವರ್ಷಗಳವರೆಗೆ 
ಚಲನವಲನೆಯ ಮೇಲೆ ನಿಷೇಧ ಹೇರಿದ್ದರಿಂದ ಎನ್ನಿಗೆ ಜೊಹಾನ್ಸ್‌ ಬರ್ಗ್‌ ಬಿಟ್ಟು 


೭೪ / ನೆಲ್ಸನ್‌ ಮಂಡೇಲಾ 


ಬರಲಾಗಲಿಲ್ಲ. ೧೯೬೪ನೇ ಏಪ್ರಿಲ್‌ ೨೦ರಂದು ನಡೆದ ವಿಚಾರಣೆ ಸಮಯದಲ್ಲಿ 
ಮಂಡೇಲಾ ೪ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದು ಇತಿಹಾಸ ಪ್ರಸಿದ್ಧವಾಗಿದೆ. 


“ಆಫ್ರಿಕಾದ ಜನತೆಯ ಹೋರಾಟಕ್ಕೆ ನನ್ನ ಬದುಕನ್ನೇ ಸಮರ್ಪಿಸಿಕೊಂಡಿದ್ದೇನೆ. 
ಬಿಳಿಯರ ಪ್ರಾಬಲ್ಯದ ವಿರುದ್ಧ ಹೋರಾಡಿದ್ದೇನೆ ಮತ್ತು ಕರಿಯರ ಪ್ರಾಬಲ್ಯದ 
ಎರುದ್ಧ ಹೋರಾಡಿದ್ದೇನೆ. ಸರ್ವರೂ ಸಮಾನ ಅವಕಾಶಗಳೊಂದಿಗೆ ಸಾಮರಸ್ಯದಿಂದ 
ಒಂದುಗೂಡಿ ಬದುಕುವಂಥ ಪ್ರಜಾಪ್ರಭುತ್ವ ಮತ್ತು ಮುಕ್ತ ಸಮಾಜದ ಆದರ್ಶಗಳನ್ನು 
ಪೋಷಿಸಿದ್ದೇನೆ. ಈ ಆದರ್ಶಗಳ ಸಾಧನೆಗಾಗಿ ನಾನು ಬದುಕಲು ಬಯಸುತ್ತೇನೆ 
ಮತ್ತು ಈ ಆದರ್ಶಗಳಿಗಾಗಿ ನಾನು ಸಾಯಲು ಸಿದ್ಧನಿದ್ದೇನೆ” ಎಂದು ಅವರು 
ಮಾತು ಮುಗಿಸಿದರು. 


ಸರ್ಕಾರ ಉರುಳಿಸುವ ಉದ್ದೇಶದಿಂದ "ಉಮ್‌ಖೊಂಟೊ ವೆ ಸಿಜ್ಜೆ' ಸ್ಥಾಪಿಸ 
ಲಾಗಿದೆ ಎಂದು ೧೨ನೇ ಜೂನ್‌ ೧೯೬೪ರಂದು ತೀರ್ಪು ನೀಡಿದ ನ್ಯಾಯಾಧೀಶ, 
ಲಯನೆಲ್‌ ಬರ್ನ್‌ಸ್ಟೆಯನ್‌ ನಿರಪರಾಧಿ ಎಂದು ಘೋಷಿಸಿ ಉಳಿದ ಎಂಟು ಮಂದಿಗೆ 
ಜೀವಾವಧಿ ಶಿಕ್ಷೆ ವಿಧಿಸಿದ. ಮಂಡೇಲಾ ಮೊದಲು ಮಾಡಿ ಎಲ್ಲರೂ “ಮರಣ 
ದಂಡನೆಯಾಗುವುದು' ಎಂದು ಭಾವಿಸಿದ್ದರು. ಆದರೆ ಬಿಳಿಯ ವಕೀಲ ಕಾಮ್ರೇಡ್‌ 
ಬ್ರಾಮ್‌ ಫಿಷರ್‌ ಅವರ ಅದ್ವಿತೀಯವಾದ ಸಾಮರ್ಥ್ಯದಿಂದ ಎಂಟೂ ಮಂದಿಯ 
ಜೀವ ಉಳಿಯಿತು. 


ಬಿಳಿಯ ಡೆನಿಸ್‌ ಗೋಲ್ಡ್‌ಬರ್ಗ್‌ ಅವರನ್ನು ಪ್ರಿಟೊರಿಯಾ ಜೈಲಿನಲ್ಲಿ 
ಇಡಲಾಯಿತು. ಮಂಡೇಲಾ, ಸಿಸುಲು, ಮಬೆಕಿ, ಮಲಗೆಂನಿ, ಮಹ್ಲಬಾ, ಮಾತ್ಸೊಲೆದಿ 
ಮತ್ತು ಕಥ್ರದಾ ಅವರನ್ನು ಕುಪ್ರಸಿದ್ಧ ರಾಬ್ದಿನ್‌ ನಡುಗಡ್ಡೆಗೆ ಕಳುಹಿಸಲಾಯಿತು. 
ಕೇಪ್‌ಟೌನ್‌ನಿ೦ದ ವಾಯುವ್ಯದ ಕಡೆಗೆ ೭ ಮೈಲಿ ದೂರದಲ್ಲಿ ರಾಬ್ದೆನ್‌ ನಡುಗಡ್ಡೆ 
ಇದೆ. ಇಲ್ಲಿನ ಜೈಲು ಜಗತ್ತಿನಲ್ಲೆ ಕುಪ್ರಸಿದ್ಧವಾದುದು. ತಣ್ಣನೆಯ ಬಿರುತರಂಗಗಳಿಂದ 
ಕೂಡಿದ ಅಟ್ಲಾಂಟಿಕ್‌ ಸಾಗರದ ಮಧ್ಯೆ ಇರುವ ಈ ನಡುಗಡ್ಡೆಯಲ್ಲಿ ರಕ್ತ ಹೆಪ್ಪುಗಟ್ಟುವಂಥ 
ಚಳಿ ಇರುತ್ತದೆ. ೧೭ನೇ ಶತಮಾನದಲ್ಲಿ ಈ ನಡುಗಡ್ಡೆಯನ್ನು ಜೈಲಾಗಿ ಪರಿವರ್ತಿಸ 
ಲಾಯಿತು. ೧೮ನೇ ಶತಮಾನದಲ್ಲಿ ಹುಚ್ಚರ ಮತ್ತು ಕುಷ್ಪರೋಗಿಗಳ ಕಾಲೋನಿ 
ಆಯಿತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸೈನ್ಯ ಠಾಣೆ ಆಯಿತು. 
೧೯೬೧ರಿಂದ ಮತ್ತೆ ಜೈಲಾಗಿ ಮಾರ್ಪಟ್ಟಿತು. ಈ ಜೈಲಿನಿಂದ ಪಾರಾಗಲು ಸಾಧ್ಯವೇ 
ಇಲ್ಲ. ಅಷ್ಟೊಂದು ಬಂದೋಬಸಿನಿಂದ ಕೂಡಿದೆ. ಅಲ್ಲಿ ದೈಹಿಕ ಮತ್ತು ಮಾನಸಿಕ 
ಹಿಂಸೆ ಕೊಡುವುದು ದೈನಂದಿನ ಕ್ರಮವಾಗಿದೆ. ಕೈದಿಗಳಿಗೆ ದೈಹಿಕ ಹಿ೦ಸೆಗೊಳಪಡಿಸಿದಾಗ 


ಕಾಂಗ್ರೆಸ್‌ ಆಫ್‌ ದ ಪೀಪಲ್‌ / ೭೫ 


ನೆಲದ ಮೇಲೆ ಬಿದ್ದ ರಕ್ತವನ್ನು ಅವರೇ ಒರೆಸಿ ಸ್ವಚ್ಛಗೊಳಿಸುವಂಥ ಪರಿಸ್ಥಿತಿ ಇದೆ. 
ಪ್ರಸಿದ್ಧಿಯಿಂದಾಗಿ ನೆಲ್ಸನ್‌ ಮೂ ಅವರಿಗೆ ದೈಹಿಕ ಹಿಂಸೆ ಕೊಡುವ ಪರಿಸ್ಥಿತಿ 
ಇರಲಿಲ್ಲ. ಆದರೆ ಬೆಳಿಗ್ಗೆ ೭ ಗಂಟೆಯಿಂದ ಇ ೬ ೪ ಗಂಟೆಯವರೆಗೆ 
ಅವರು ನಡುಗಡ್ಡೆಯ ಸುಣ್ಣದ ಕಲ್ಲಿನ ಗಣಿಯಲ್ಲಿ ಕೆಲಸ ಮಾಡಬೇಕಿತ್ತು. ಅದು 
ಕಠಿಣ, ಬೇಸರ ಹುಟ್ಟಿಸುವ ಮತ್ತು ಅನುತ್ಸಾದಕ ಕೆಲಸವಾಗಿತ್ತು. ಸುಣ್ಣದ ಕಲ್ಲಿನ 
ದೂಳಿನಿಂದಾಗಿ ಅವರ ಆರೋಗ್ಯ ಹದಗೆಟ್ಟಿತು. ಕಣ್ಣು ಮಂಜಾದವು. ಗಾರ್ಡ್‌ಗಳು 
ಸದಾಕಾಲ ಕಠಿಣ ಕೆಲಸ ಮಾಡಲು ಒತ್ತಾಯಿಸುತ್ತಿದ್ದರು ಎಂದು ಮಂಡೇಲಾ 
ಸ್ಮರಿಸಿಕೊಂಡಿದ್ದಾರೆ. ರಾಬ್ಬೆನ್‌ ನಡುಗಡ್ಡೆಯಲ್ಲಿ ಅವರು ಕಠಿಣ ಕೆಲಸ ಮಾಡುತ್ತ ೧೮ 
ವ ಕಳೆದರು. ಜಿಂಜಿ ಮತ್ತು ಇನ್ನೊಬ್ಬ ಮಗಳು ಜೆನಿಗೆ ೧೬ ವರ್ಷ ವಯಸ್ಸಾಗು 
ವವರೆಗೆ ಮಂಡೇಲಾ ಅವರನ್ನು ನೋಡಲಿಕ್ಕಾಗಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಮಕ್ಕಳು 
೧೬ ವರ್ಷದವರಾಗುವ ವರೆಗೆ ಕೈದಿಗಳನ್ನು ಭೇಟಿ ಮಾಡುವುದು ಕಾನೂನು 
ಬಾಹಿರವಾಗಿದೆ. 


ಸೊವೆಟೊ ಪ್ರತಿಭಟನೆ 


ಶಾರ್ಪವಿಲೆ ದುರಂತದ ನೋವಿನಷ್ಟೇ ಸೊವೆಟೊದಲ್ಲಿ ೧೯೭೬ನೇ ಜೂನ್‌ 
೧೬ರಂದು ಎದ್ಯಾರ್ಥಿಗಳು ಪ್ರತಿಭಟಿಸಿದ ಘಟನೆ ಕೂಡ ಮಹತ್ವದ್ದಾಗಿದೆ. 


ಡಚ್‌ ಬಿಳಿಯರ ಆಫ್ರಿಕಾನ್‌ ಭಾಷೆಯನ್ನು ಶಿಕ್ಷಣದ ಮಾಧ್ಯಮವಾಗಿ ಮಾಡ 
ಲಾಯಿತು. ಕರಿಯ ಮಕ್ಕಳು ತಮ್ಮ ಮಾತ್ನ ಭಾಷೆಯನ್ನು, ಕಲಿಯುವ ಬದಲು ಬಿಳಿಯರ 
ಮಾತೃಭಾಷೆ ಔನ ಪರಿಸ್ಥಿತಿ ಉಂಟಾಯಿತು. ಕರಿಯರ ಸ ಸಾಂಸ್ಕೃತಿಕ ಬದುಕಿನ 
ಮೇಲೆ ಕೂಡ ಇದು ಗದಾಪ್ರಹಾರವಾಗಿತ್ತು. ಇದನ್ನು ವಿರೋಧಿಸಿದ ಕರಿಯ 
ವಿದ್ಯಾರ್ಥಿಗಳು ಆ ದಿನ ಬೆಳಿಗ್ಗೆ ಪ್ರತಿಭಟನಾ ಮೆರವಣಿಗೆ ಹೊರಡಿಸಲು ಸೊವೆಟೊದಲ್ಲಿ 
ಸೇರಿದರು. ಆಗ ಪೋಲೀಸರು ಅವರ ಮೇಲೆ ಗುಂಡು ಹಾರಿಸಿದರು. ಶಾಲಾ 
ಬಾಲಕರು ಕಲ್ಲು ಬೀಸಿದರು. ಹೆಕ್ಟರ್‌ ಪೀಟರ್‌ಸನ್‌ (೧೩) ಎಂಬ ಕರಿಯ ಬಾಲಕ 
ಈ ಸಂದರ್ಭದಲ್ಲಿ ಗುಂಡಿಗೆ ಬಲಿಯಾದ. ಅನೇಕರು ಗಾಯಕೊಂಡರು. ಈ ಗದ್ದಲದಲ್ಲಿ 
ಇಬ್ಬರು ಬಿಳಿಯರು ಕಪ್ಪು ಹುಡುಗರ ಕಲ್ಲಿಗೆ ಆಹುತಿಯಾದರು. ಶಾಲಾ ಮಕ್ಕಳ 
ವಿರುದ್ಧ ಸರ್ಕಾರ 'ಯುದ್ಧ' ಸಾರಿತು. ಸಾವು-ನೋವುಗಳು ಹೆಚ್ಚಿದಂತೆಲ್ಲ ದೇಶಾದ್ಯಂತ 
ಕರಿಯರು ಘರ್ಷಣೆಗೆ ಇಳಿದರು. ಹತ್ತಾರು ಸಹಸ್ರ ಕರಿಯ ಮಕ್ಕಳು ಶಾಲೆಗಳನ್ನು 
ಬಹಿಷ್ಕರಿಸಿ ಬೀದಿಗಿಳಿದರು. ೧೬ ತಿಂಗಳ ಅವಧಿಯಲ್ಲಿ ನಡೆದ ಘರ್ಷಣೆಗಳಲ್ಲಿ 
೬೦೦ ಮಂದಿ ಕರಿಯರು ಸತ್ತರೆಂದು ಸರ್ಕಾರ ತಿಳಿಸಿತು. ಒಂದು ಸಾಎರದಷ್ಟು 


೭೬ / ನೆಲ್ಸನ್‌ ಮಂಡೇಲಾ 


ಕರಿಯರು ಸತ್ತರೆಂದು ಅಂದಾಜು ಮಾಡಲಾಗಿದೆ. ಈ ಘರ್ಷಣೆಯಲ್ಲಿ ೪೦೦೦ 
ಮಂದಿ ಕರಿಯರು ಗಾಯಗೊಂಡರು. ಸಹಸ್ರಾರು ಕರಿಯರನ್ನು ಜೈಲಿಗೆ ಅಟ್ಟಲಾಯಿತು. 
ಬಂಧಿತರಲ್ಲಿನ ಹಲವಾರು ಜೈಲಿನಲ್ಲಿ ಕೊಟ್ಟ ಹಿ೦ಸೆಯಿಂದಾಗಿ ಸತ್ತರು. 


ಈ ಘಟನೆ ಕರಿಯ ಯುವಕರಿಗೆ ಹೋರಾಟದ ಹೊಸ ದಾರಿಯನ್ನು ತೋರಿಸಿ 
ಕೊಟ್ಟಿತು. ಸಾವು-ಬದುಕಿನ ಗೆರೆಯನ್ನು ತೆಗೆದು ಹಾಕಿತು. ತಮ್ಮ ಶಿಕ್ಷಣ “ಉಮ್‌ 
ಖೊಂಟೊ ವೆ ಸಿಜ್ಜೆ'ಯಲ್ಲಿ ಎಂದು ಯುವಕರು ಭಾವಿಸಿದರು. ಶಿಕ್ಷಣ ಮತ್ತು 
ಹೋರಾಟ ಜೊತೆ ಜೊತೆಯಾಗಿ ಸಾಗಬೇಕೆಂಬ ಭಾವನೆ ಅವರಲ್ಲಿ ಮೂಡಿತು. 
ಸೊವೆಟೊ ಬಂಡಾಯದಿಂದ ಅಪಾರ್ಥೈಡ್‌ ವ್ಯವಸ್ಥೆಯಲ್ಲಿ ಬಿರುಕುಗಳು ಕಾಣತೊಡಗಿ 
ದವು. ಪಾಶವೀ ಸರ್ಕಾರ ಅನಿವಾರ್ಯವಾಗಿ ಬದುಕಿನ ಎಲ್ಲ ರಂಗದಲ್ಲಿ ಎಚ್ಚರಿಕೆಯಿಂದ 
ವರ್ತಿಸಲು ಪ್ರಾರಂಭಿಸಿತು. ಗಂಡಾಂತರ ಪರಿಸ್ಥಿತಿಯನ್ನು ಸದಾ ಎದುರಿಸುವುದರಿಂದ 
ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಬಿಳಿಯರ ಬದುಕಿನ ಮೇಲೆ ದುಷ್ಪರಿಣಾಮ 
ಉಂಟಾಗುವುದರ ಬಗ್ಗೆ ಅದಕ್ಕೆ ಪ್ರಜ್ಞೆ ಬಂತು. 


ಬದಲಾದ ಪರಿಸ್ಥಿತಿ 


ಮಂಡೇಲಾ ಅವರು ರಾಜಕೀಯ ಕೈದಿಯಾದರೂ ಕಠಿಣ ಶ್ರಮದ ಶಿಕ್ಷೆ 
ಎಧಿಸಲಾಗಿತ್ತು. ರಾಜಕೀಯ ಕೈದಿಗಳ ಸ್ಥಾನಮಾನಕ್ಕಾಗಿ ಅವರು ಜೈಲಿನಲ್ಲೇ ಪ್ರತಿಭಟನೆ 
ಮಾಡುತ್ತಿದ್ದರು. ಸೊವೆಟೊ ಘಟನೆಯಿಂದಾಗಿ ಜೈಲು ವ್ಯವಸ್ಥೆಯಲ್ಲಿ ಕೂಡ ಅಲ್ಪಸ್ವಲ್ಪ 
ಬದಲಾವಣೆಗಳಾದವು. ೧೯೮೨ ರ ಜುಲೈನ ಒಂದು ರಾತ್ರಿ ಮಂಡೇಲಾ, ಸಿಸುಲು, 
ಕಥ್ರದಾ, ಮಹ್ಲಬಾ ಮತ್ತು ಮಲಂಗೆನಿ ಅವರನ್ನು ಅನಿರೀಕ್ಷಿತವಾಗಿ ಕೇಪ್‌ಟೌನ್‌ 
ಹೊರಗಡೆ ಇರುವ ಪೋಲ್ಟ್‌ಮೂರ್‌ ಜೈಲಿಗೆ ಕಳುಸಹಿಸಲಾಯಿತು. ರಾಬ್ದೆನ್‌ ನಡುಗಡ್ಡೆಗೆ 
ಜನ ಅಭಿಮಾನದಿಂದ ಮಂಡೇಲಾ ವಿಶ್ವವಿದ್ಯಾನಿಲಯ ಎ೦ದು ಕರೆಯುತ್ತಾರೆ. ಅಲ್ಲಿ 
ಬರುವ ಅನೇಕ ಯುವ ಕೈದಿಗಳು ಶಿಕ್ಷಣವನ್ನು ಮುಂದುವರಿಸಿ ಪದವಿ ಪಡೆಯುವಂತೆ 
ಮಂಡೇಲಾ ಮಾರ್ಗದರ್ಶನ ನೀಡುತ್ತಿದ್ದರು. ದಕ್ಷಿಣ ಆಫ್ರಿಕಾ ರೇಡಿಯೋ ಕೇಳುವುವದರ 
ಮೂಲಕ ಮತ್ತು ದಿನಪತ್ರಿಕೆ ಓದುವುದರ ಮೂಲಕ ವಿಶ್ವದ ದೈನಂದಿನ ವ್ಯವಹಾರಗಳ 
ಬಗ್ಗೆ ತಿಳಿದುಕೊಳ್ಳುವುದರ ಬಗ್ಗೆ ಮಂಡೇಲಾ ಅವರು ವಿಶೇಷ ಆಸಕ್ತಿ ವಹಿಸಿದ್ದರು. 
ಹೊರದೇಶಗಳ ಪತ್ರಿಕೆ ಓದುವ ಮತ್ತು ರೇಡಿಯೋ ಕೇಳುವ ಅವಕಾಶ ಅವರಿಗೆ 
ಜೈಲಿನಲ್ಲಿ ಸಿಗುತ್ತಿರಲಿಲ್ಲ. ಈ ಹಕ್ಕು ಪಡೆಯಲು ಅವರು ಅನೇಕ ವರ್ಷಗಳವರೆಗೆ 
ಹೋರಾಡಬೇಕಾಯಿತು. ಸರ್ಕಾರಕ್ಕೆ ಅವರ ಚೈತನ್ಯ ಬಂಧಿಸಲಿಕ್ಕಾಗಲಿಲ್ಲ. ತಮ್ಮ 
ಸಂದೇಶಗಳನ್ನು ಸಂಗಾತಿಗಳಿಗೆ ತಲುಪಿಸುವಲ್ಲಿ ಅವರು ಯಶಸ್ವಿಯಾದರು. 


ಕಾಂಗ್ರೆಸ್‌ ಆಫ್‌ ದ ಪೀಪಲ್‌ / ೭೭ 


ಸಶಸ್ತ್ರ ಹೋರಾಟದ ವಿಚಾರವನ್ನು ಕೈಬಿಟ್ಟು ಟ್ರಾನ್ಸ್‌ಕೆಯಿ ಬ೦ಟುಸ್ತಾನದಲ್ಲಿ 
ವಾಸಿಸಲು 'ಸಿದ್ಧವಾದರೆ ಬಿಡುಗಡೆ ಹ ಎಂದು ಅಂದಿನ ಅಧ್ಯಕ್ಷ ಪಿ.ಡಬ್ಲ್ಯೂ. 
ಬೋಥಾ ೧೯೮೫ನೇ ಜನವರಿ ೩೧ರಂದು ಘೋಷಿಸಿದರು. ಮಂಡೇಲಾ ಅದಕ್ಕೆ 
ಉತ್ತರವಾಗಿ ಜನರನ್ನು ಉದ್ದೇಶಿಸಿ ಹೇಳಿಕೆ ನೀಡಿದರು. ಮಗಳು ಜಿಂಜಿ ಸೊವೆಟೊದಲ್ಲಿ 
ಆ ಹೇಳಿಕೆಯನ್ನು ಓದಿದಳು. can not and will not give any undertaking 
at a time when 1 and you, the People are not free. Your freedom and 
mine can not be separated. I will retum" ಎ೦ದು ಆ ಹೇಳಿಕೆ ಕೊನೆಗೊಳ್ಳುತ್ತದೆ. 


ಬೋಥಾ ಷರತ್ತಿನ ಬಿಡುಗಡೆಯ ಘೋಷಣೆ ಮಾಡುವ ಸ್ವಲ್ಪ ದಿನ ಮೊದಲು 
ಬ್ರಿಟಿಷ್‌ ಪಾರ್ಲಿಮೆಂಟ್‌ ಸದಸ್ಯ ಲಾರ್ಡ್‌ ನಿಕೋಲಸ್‌ ಬೆಥೆಲ್‌ ಅವರಿಗೆ ಪೋಲ್ಡ್‌ 
ಮೂರ್‌ ಜೈಲಿನಲ್ಲಿ ಮಂಡೇಲಾ ಅವರನ್ನು ಭೇಟಿ ಮಾಡಲು ಅವಕಾಶ ಸಿಕ್ಕಿತ್ತು. 
ಅದಕ್ಕೆ ಮೊದಲು ಅಮೆರಿಕಾದ ಸೆನೆಟರ್‌ ಎಡ್ವರ್ಡ್‌ ಕೆನೆಡಿಗೆ ಕೂಡ ಅವಕಾಶ 
ನೀಡಿರಲಿಲ್ಲ. ಕೆನೆಡಿ ೧೯೮೫ರ ಜನವರಿಯಲ್ಲಿ ದಕ್ಷಿಣ ಆಫ್ರಿಕಾಗೆ ಹೋದಾಗ ಮನೆಗೆ 
ಹೋಗಿ ವಿನ್ನಿ ಮಂಡೇಲಾ ಅವರನ್ನು ಭೇಟಿ ಮಾಡಿದ್ದರು. 


“ಸರ್ಕಾರ ನಮ್ಮ ಮೇಲೆ ಸಶಸ್ತ್ರ ಹೋರಾಟ ಹೇರಿದೆ ಅದನ್ನು ನಾವು 
ತ್ಯಜಿಸಬೇಕೆಂದು ಹ ಬಯಸಿದರೆ "ಮೂದಲು ಅವರು ಪ್ರಯತ್ನಿ BRE: ನಮ್ಮ 
ಪಕ್ಷ ಕಾಯ್ದೆಬದ್ಧ ಅಂತಸ್ತನ್ನು ಮಾನ್ಯ ಮಾಡಬೇಕು. ನಮ್ಮದು ರಾಜ ಪಕ್ಷ 
ಎಂದು ಪರಿಗಣಿಸಬೇಕು. ನಮ್ಮೊಡನೆ ಒಪ್ಪಂದಕ್ಕೆ ಬರಬೇಕು. ಅವರು ಹೀಗೆ 
ಮಾಡುವವರೆಗೆ ನಾವು ಸಶಸ್ತ್ರ ಹೋರಾಟವನ್ನು ಮುಂದುವರಿಸಬೇಕಾಗಿದೆ” ಎಂದು 
ಮಂಡೇಲಾ ಅವರು ಜೈಲಿನಲ್ಲಿ ಭೇಟಿಯಾದ ಲಾರ್ಡ್‌ ಬೆಥೆಲ್‌ಗೆ ತಿಳಿಸಿದರು. 


"ಬಿಳಿಯರೇ ಆಫ್ರಿಕಾದಿಂದ ತೊಲಗಿರಿ' ಎಂದು ಮಂಡೇಲಾ ಎಂದೂ 
ಘೋಷಿಸಲಿಲ್ಲ. ಅಲ್ಲಿ ವಾಸಿಸುವ ಕರಿಯರಿಗೆ, ಬಿಳಿಯರಿಗೆ ಮತ್ತು ಎಲ್ಲರಿಗೂ ಸಮಾನ 
ಅವಕಾಶ ಸಿಗಬೇಕು ಎ೦ಬ ವಿಚಾರದ ಮೂಲಕ ಅವರು ಹೋರಾಟಕ್ಕೆ ಇಳಿದಿದ್ದರು. 
ಅವರ ಈ ನಿಲುವಿನಿಂದಾಗಿ ವಿಶ್ವದ ಎಲ್ಲಾ ಸ್ವಾತಂತ್ರ್ಯಪ್ರಿಯರು ಅವರ. ಬಗ್ಗೆ ಗೌರವ 
ತಾಳಿದರು. 


೭೮ / ನೆಲ್ಸನ್‌ ಮಂಡೇಲಾ 


ಅಲ್ಲೋಲ ಕಲ್ಲೋಲ 


“ನಿಮ್ಮನ್ನೆಲ್ಲ ತಿರಸ್ಕರಿಸುವವರಿಗೆ 
ಸಿಗುವಂತೆ ಸಾಕಷ್ಟು ಸ್ಥಳ; 
ಅಗಲವಾಗಲಿ ಎತ್ತರವಾಗಲಿ 
ನಿಮ್ಮ ಜೈಲುಗೋಡೆಗಳಿನ್ನೂ'' 


೧೯೬೦ರಲ್ಲಿ ಅಕಾಲ ಮೃತ್ಯುವಿಗೀಡಾದ ಕವಿ ಮಾರ್ಕ್‌ ವೆಯಿನ್‌ಬರ್ಗ್‌ 
(೧೮) ಬರೆದ ಕವನದ ಸಾಲುಗಳಿವು. ೨೫ ವರ್ಷಗಳ ನ೦ತರ ಆ ಕವನದಲ್ಲಿನ 
ಧ್ವನಿಪೂರ್ಣವಾದ ಕನಸನ್ನು ನನಸಾಗಿಸುವ ರೀತಿಯಲ್ಲಿ ಕಪ್ಪು ಯುವಕರು ದಕ್ಷಿಣ 
ಆಫ್ರಿಕಾದಲ್ಲಿ ಎಡೆಬಿಡದ ಹೋರಾಟ ನಡೆಸಿದರು. ಅಲ್ಲಿನ ವರ್ಣಭೇದ ವ್ಯವಸ್ಥೆಯ 
ಸರ್ಕಾರ ಪಿ.ಡಬ್ರೂ. ಬೋಥಾ ಅಧಿಕಾರದಲ್ಲಿದ್ದಾಗ ಇಡೀ ದೇಶವನ್ನೇ ಜೈಲುಭೂಮಿ 
ಮಾಡುವ ಮಟ್ಟಕ್ಕೆ ಹೋಯಿತು. 


ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಸುಲಿಗೆಗೀಡಾದ ಅಲ್ಲಿನ ಕರಿಯರು 
ಬಿಳಿಯರನ್ನು ಕಾಲದ ಅನಿವಾರ್ಯ ತಿರುವಿನಲ್ಲಿ ತಂದು ನಿಲ್ಲಿಸಿದರು. “ವರ್ಣಭೇದ 
ನೀತಿ ಇಲ್ಲದೆ ನಮಗೆ ಉಳಿಗಾಲವಿಲ್ಲ' ಎಂದು ಬಿಳಿಯರು ಭಾವಿಸಿದರೆ "ಇಲ್ಲಿ 
ವರ್ಣಭೇದ ನೀತಿಗೆ ಇನ್ನು ಅವಕಾಶವಿಲ್ಲ' ಎಂದು ಕರಿಯರು ಕೃತಿಯ ಮೂಲಕ 
ಹೇಳಿದರು. ಇಷ್ಟು ದಿನಗಳ ಗುಲಾಮರು ಭಾರಿ ಹೋರಾಟದ ಮೂಲಕ ಬಿಳಿಯರಿಗೆ 
ಸಿಂಹಸ್ತಪ್ಪವಾದರು. 

೧೯೮೪ರ ಸೆಪ್ಟೆಂಬರ್‌ ತಿಂಗಳಿಂದ ಕರಿಯರ ಹೋರಾಟ ಅವ್ಯಾಹತವಾಗಿ 
ನಡೆಯಿತು. ೧೯೮೪ರ ಸೆಪ್ಟೆಂಬರ್‌ ೪ ರಂದು ೨೫ ಮಂದಿ ಕರಿಯರ ಹೋರಾಟ 


ಅಲ್ಲೋಲ ಕಲ್ಲೋಲ / ೭೯ 


ಗಾರರನ್ನು ಗುಂಡಿಕ್ಕಿ ಕೊಲ್ಲಲಾಯಿತು. ಸೆಪ್ಟೆಂಬರ್‌ ೫ ರಂದು ಹಿ೦ಸೆ ಗಲಭೆಗಳ 
ಮಧ್ಯೆ ಪ್ರಧಾನಮಂತ್ರಿ ಬೋಥಾ ಹೊಸ ಸಂವಿಧಾನದ ಪ್ರಕಾರ ಅಧ್ಯಕ್ಷರಾಗಿ ಆಯ್ಕೆ 
ಆದರು. ಅಂದಿನಿಂದ ಒಂದು ವರ್ಷದ ಅವಧಿಯಲ್ಲಿ ೭೦೦ ಮಂದಿ ಕರಿಯರು 
ಪೋಲೀಸರ ಗುಂಡಿಗೆ ಅಹುತಿಯಾದರು. ಕರಿಯರಿಗೆ ಸಾವು ಬದುಕಿನ ಮಧ್ಯೆ 
ಅಂತರ ಕಾಣುತ್ತಿಲ್ಲ. "ಗುಲಾಮಗಿರಿಯಲ್ಲಿ ಬದುಕು ಇಲ್ಲ' ಎಂಬುದು ಅವರಿಗೆ 
ಮನದಟ್ಟಾಗಿದೆ. "ಶತಮಾನಗಳುದ್ದಕ್ಕೂ ನಮ್ಮ ಹಿರಿಯರು ನರಳುತ್ತ ಬದುಕಿದ್ದು 
ಅಸಹ್ಯವಾದುದು' ಎಂಬ ದೃಢ ನಿರ್ಧಾರ ಅವರದು. "ನಮ್ಮ ವರ್ಣಭೇದ ನೀತಿಯನ್ನು 
ಯಾವ ಶಕ್ತಿಯಿಂದಲೂ ತಡೆಯಲಿಕ್ಕಾಗದು' ಎಂದು ಬೋಥಾ ಅಧ್ಯಕ್ಷರಾಗಿದ್ದಾಗ 
ಹೇಳುತ್ತಿದ್ದುದು ಈ ಕಾಲಘಟ್ಟದಲ್ಲಿ ಹಾಸ್ಯಾಸ್ಪದವಾಯಿತು. 


ದೇಶದ ಕಪ್ಪು ಯುವಕರ ನಡವಳಿಕೆ ಅವರ ಹಿರಿಯರಿಗೂ ಅರ್ಥವಾಗುತ್ತಿಲ್ಲ. 
ಇಡೀ ದಕ್ಷಿಣ ಆಫ್ರಿಕಾವನ್ನೇ ಸುಟ್ಟು ಅದರ ಬೂದಿಯಲ್ಲೇ ಹೊಸದೊಂದನ್ನು 
ಸೃಷ್ಟಿಸುತ್ತೇವೆ ಎ೦ದು ಯುವಕರು ಎಚ್ಚರಿಸಿದರು. ಇವರೆಲ್ಲ ೧೯೬೦ ರಲ್ಲಿ ನಡೆದ 
ಶಾರ್ಪವಿಲೆ ದುರುಂತದ ನಂತರ ಜನಿಸಿದವರು. ಶಾರ್ಪವಿಲೆ ದುರುಂತ ಕರಿಯರ 
ಹೋರಾಟಕ್ಕೆ ಐತಿಹಾಸಿಕ ತಿರುವು ಕೊಟ್ಟಿತು. ಎಂಬುದಕ್ಕೆ ಇಂದಿನ ಪರಿಸ್ಥಿತಿ 
ಸಾಕ್ಷಿಯಾಗಿದೆ. ಅಲ್ಲಿಯವರೆಗೆ ಅಹಿಂಸಾತ್ಮಕ ಹೋರಾಟದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದ 
ಎ.ಎನ್‌.ಸಿ ಸಶಸ್ತ್ರ ಹೋರಾಟಕ್ಕೆ ಕರೆ ನೀಡಿದಾಗ ಕರಿಯ ಹುಡುಗರಲ್ಲಿ ಹೊಸ 
ಚೈತನ್ಯ ಮೂಡಿತು. 


ಕಪ್ಪು ಹುಡುಗರಲ್ಲಿ ಬಂದೂಕುಗಳಿಲ್ಲ ಆದರೆ ಅವರು ಬೀಸುವ ಕಲ್ಲಿನ ರಭಸಕ್ಕೆ 
ಬಿಳಿಯರ ಬಂದೂಕುಗಳು ನಡುಗಿದವು. ಪೋಲೀಸರು ಮತ್ತು ಅವರ ಮಧ್ಯೆ ದೇಶಾದ್ಯಂತ 
ಅಸಂಖ್ಯ ಬೀದಿಕದನಗಳು ನಡೆದವು. ಯುವಕರು ಆಡಳಿತಯಂತ್ರಕ್ಕೆ ನುಂಗಲಾರದ 
ತುತ್ತಾದರು. “ಕರಿಯರ ವಿಮೋಚನೆ ಸಶಸ್ತ್ರ ಹೋರಾಟ ಮೂಲಕ' ಎಂದು ನೆಚ್ಚಿನ 
ನಾಯಕ ನೆಲ್ಸನ್‌ ಮಂಡೇಲಾ ಹೇಳಿದ್ದು ಅವರ ಹೋರಾಟದ ಜೀವಾಳವಾಯಿತು. 


ದಕ್ಷಿಣ ಆಫ್ರಿಕಾದ ೧೨ ವರ್ಷದ ಕಪ್ಪು ಹುಡುಗರು ಮತ್ತು ಹುಡುಗಿಯರು 
ರಹಸ್ಯ ಸಭೆಗಳಿಗೆ ಹೋಗುತ್ತಿದ್ದರು. ಅವರೇನು ಮಾಡುತ್ತಾರೆ ಎಂಬುದು ಅವರ 
ಮನೆಯವರಿಗೂ ಗೊತ್ತಾಗಲಿಲ್ಲ. "ಮೊದಲು ನಾವು ಗುಪ್ತ ಪೋಲೀಸರಿಗೆ ಹೆದರುತ್ತಿದ್ದೆವು. 
ಈಗ ನಮ್ಮ ಮಕ್ಕಳಿಗೇ ಹೆದರುವ ಕಾಲ ಬಂದಿದೆ' ಎಂದು ಹಿರಿಯನೇಕರು ಗೊಣಗಿದರು. 


ಕಪ್ಪು ಎದ್ಯಾರ್ಥಿಗಳು ರಚನಾತ್ಮಾಕ ಹೋರಾಟಕ್ಕೆ ಸಿದ್ಧರಾದರು. ಅವರ ರಹಸ್ಕ 
ಸಭೆಗಳಲ್ಲಿ ತಾತ್ವಿಕ ಚರ್ಚೆಗಳು ನಡೆಯುತ್ತಿದ್ದವು. ವಿಮೋಚನೆ ಅವರ ಮೊದಲ 


೮೦ / ನೆಲ್ಸನ್‌ ಮಂಡೇಲಾ 


ಗುರಿಯಾಯಿತು. ಸಮಾನ ಪೌರತ್ವ, ಸಮಾನ ಶಿಕ್ಷಣ ಹೊಂದುವುದು ಮತ್ತು ಎಲ್ಲಾ 
ಜನಾಂಗೀಯ ಕಾಯ್ದೆಗಳನ್ನು ಕಿತ್ತೊಗೆಯುವುದು ಅವರ ಉದ್ದೇಶವಾಯಿತು. "ಈ 
ದೇಶದಲ್ಲಿ ವರ್ಣಭೇದ ನೀತಿಗೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಗೆ ಭವಿಷ್ಯವಿಲ್ಲ' 
ಎ೦ದು ಅವರ ಹೇಳಿದರು. ಬಿಳಿಯರ ದಬ್ಬಾಳಿಕೆ ಹೆಚ್ಚಿದಂತೆಲ್ಲ ಆಡಳಿತ ನಡೆಯದಂತೆ 
ನೋಡಿಕೊಳ್ಳಿ ಎಂದು ಎ.ಎನ್‌.ಸಿ. ಕರೆಕೊಟ್ಟ ರೀತಿಯಲ್ಲೇ ಈ ಯುವಕರು ಕಾರ್ಯೋ 
ನ್ಮುಖರಾದರು. ಅವರ ದುಡುಕುತನದಿಂದಾಗಿ ಕೆಲವೊಂದು ಸಲ ಅನಾಹುತಗಳೂ 
ಆದವು. ಡುಡುಜಾ ಉಪನಗರದಲ್ಲಿ ೧೯೮೫ ನೇ ಜುಲೈ ೨೦ ರಂದು ಕೆಲ ಕಪ್ಪು 
ಯುವಕರ ಶವಗಳ ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಮಕಿ ಸ್ಫೋಸನಾ (೨೪) 
ಎ೦ಬ ಕಪ್ಪು ಯುವತಿಯನ್ನು ಕೊಂದು ಹಾಕಿದರು. ಆ ಗುಂಪು "ಪೋಲೀಸರ 
ಗುಪ್ತಚಾರಿಣಿಯನ್ನು ಕೊಂದೆವು'. ಎಂದು ಚೀರಾಡುತ್ತ ಕುಣಿಯುತ್ತಿದ್ದುದನ್ನು ಬೋಥಾ 
ಸರ್ಕಾರ ದೂರದರ್ಶನದಲ್ಲಿ ತೋರಿಸುವ ವ್ಯವಸ್ಥೆ ಮಾಡಿತು. ಅಂದೇ ತುರ್ತು 
ಪತಿಸ್ಥಿತಿ ಹೇರಿತು. 


“ಪರ್ಯಾಯವಿಲ್ಲ' 


೧೯೭೮ರಲ್ಲಿ ದಕ್ಷಿಣ ಆಫ್ರಿಕಾದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಬೋಥಾ 
೧೯೮೪ರ ಹೊಸ ಸಂವಿಧಾನದ ಪ್ರಕಾರ ಅಧ್ಯಕ್ಷರಾಗಿದ್ದರು. ಡರ್ಬಾನ್‌ನಲ್ಲಿ ೧೯೮೫ 
ನೇ ಆಗಸ್ಟ್‌ ೧೫ ರಂದು ತಮ್ಮ ನ್ಯಾಷನಲ್‌ ಪಕ್ಷದ ಸದಸ್ಮರನ್ನು ಉದ್ದೇಶಿಸಿ ಮಾತನಾಡುತ್ತ 
ವರ್ಣಭೇದ ನೀತಿಗೆ ಯಾವುದೇ ಪರ್ಯಾಯವಿಲ್ಲವೆಂದು ಘೋಷಿಸಿದರು. “ಎಲ್ಲ 
ಜನಾ೦ಗದವರಿಗೆ ಮತದಾನದ ಹಕ್ಕು ಸಿಕ್ಕರೆ ಒಬ್ಬರ ಮೇಲೆ ಒಬ್ಬರು ಪ್ರಭುತ್ವ ಸ್ಥಾಪಿಸಲು 
ಹೋಗಿ ಕೋಲಾಹಲ ಉಂಟಾಗುವುದು” ಎಂದು ವಾದಿಸಿದರು. ಭಾರತೀಯರು 
ಮತ್ತು ಮಿಶ್ರವರ್ಣೀಯರಿಗಾಗಿ ರಚಿಸಿದಂಥ ಪ್ರತ್ಯೇಕ ಸಂಸತ್‌ ಅನ್ನು ಕೂಡ 
ಕರಿಯರಿಗಾಗಿ ರಚಿಸುವುದಿಲ್ಲ ಎಂದರು. ಅಂತೆಯೇ "ಕ್ರಾಂತಿಗೆ ಪರ್ಯಾಯವಾಗು 
ವಂಥದ್ದು ಯಾವುದೂ ಇಲ್ಲ' ಎಂಬ ಮಂಡೇಲಾ ಅವರ ನಿಲುವು ಕರಿಯರಿಗೆ 
ಸದಾ ಸ್ಫೂರ್ತಿ ನೀಡುತ್ತದೆ. 

ಕರಿಯರನ್ನು ಬೇರೆಯಾಗಿಡಲು ಸರ್ಕಾರ ಇನ್ನೂರಕ್ಕೂ ಹೆಚ್ಚು ಕಾಯ್ದೆಗಳನ್ನು 
ಜಾರಿಗೆ ತಂದಿತು. ಈ ಅಮಾನವೀಯ ವರ್ಣಭೇದ ನೀತಿಯನ್ನು ಇಡೀ ವಿಶ್ವವೇ 
ನಿಂದಿಸಿ ಅದನ್ನು ಕೊನೆಗಾಣಿಸಲು ಕರೆ ನೀಡಿತು. ವಿಶ್ವದಾದ್ಯಂತ ವರ್ಣಭೇದ 
ನೀತಿಯನ್ನು ವಿರೋಧಿಸಿ ಪ್ರದರ್ಶನಗಳು ನಡೆದವು. 


ಅಲ್ಲೋಲ ಕಲ್ಲೋಲ / ೮೧ 


ವಿಶ್ವಸಂಸ್ಥೆಯ ಮಹಾಸಭೆ ೧೯೪೬ರಿಂದಲೂ ವರ್ಣಭೇದ ನೀತಿಯನ್ನು 
ಖಂಡಿಸುತ್ತಲೇ ಇತ್ತು. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ದಕ್ಷಣ ಆಫ್ರಿಕಾದೊಂದಿಗೆ 
ವ್ಯವಹರಿಸುವಂತಿಲ್ಲ. ಆದರೂ ಜರ್ಮನಿ, ಫ್ರಾನ್ಸ್‌, ಜಪಾನ್‌, ಇಟಲಿ, ಇಂಗ್ಲೆಂಡ್‌ 
ಮತ್ತು ಅಮೆರಿಕಾದಂಥ ದೇಶಗಳು ಈ ನಿಯಮವನ್ನು ಮುರಿಯುತ್ತಲೇ ಇದ್ದವು. 
ದಕ್ಷಿಣ ಆಫ್ರಿಕಾದೊಂದಿಗೆ ಯಾವುದೇ ರೀತಿಯ ಸಂಬಂಧ ಇಟ್ಟುಕೊಳ್ಳಬಾರದು 
ಎಂದು ಹೇಳಿರುವ ಭಾರತ ಮೊದಲಿನಿಂದಲೂ ಸಂಬಂಧ ಕಳಚಿಕೊಂಡಿತ್ತು. 


ದಕ್ಷಿಣ ಆಫ್ರಿಕಾದ ಅಮಾನವೀಯ ನೀತಿಯನ್ನು ಅಲ್ಲಿನ ಅನೇಕ ಬಿಳಿಯರು 
ವಿರೋಧಿಸುತ್ತಿದ್ದರು. ಸಹಸ್ರಾರು ಬಿಳಿಯ ಯುವಕರು ಅಪಾರ್ಥೈಡ್‌ ವಿರುದ್ದ ಹೋರಾಟ 
ನಡೆಸಿದರು. ಕರಿಯರಿಗಾಗಿ ಹೋರಾಡುವ ಸ್ಥಳೀಯ ಯುವಕರನ್ನು ಹತೋಟಿಗೆ 
ತರಲು ಪೋಲೀಸರು ಅಶ್ರುವಾಯು, ಚಾವಟಿ, ನಾಯಿ ಮತ್ತು ಬಂದೂಕುಗಳನ್ನು 
ಬಳಸುತ್ತಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿ ಬಂಡವಾಳ ಹೂಡಿರುವ ದೇಶಗಳು ಕೂಡ 
ಅಲ್ಲಿ ಸುಧಾರಣೆ ಬಯಸುತ್ತವೆ. ಏಕೆಂದರೆ ಅವುಗಳಿಗೆ ತಾವು ಹೂಡಿರುವ ಬಂಡವಾಳದ 
ಚಿಂತೆಯಾಗಿದೆ. 


ರೇಗನ್‌ ಅಮೆರಿಕಾದ ಅಧ್ಯಕ್ಷರಾಗಿದ್ದಾಗ ಅಮೆರಿಕನ್‌ ಕಾಂಗೆಸ್‌ ಒತ್ತಾಯಕ್ಕೆ 
ಮಣಿದು ದಕ್ಷಿಣ ಆಫ್ರಿಕಾಕ್ಕೆ ಆರ್ಥಿಕ ನಿರ್ಬಂಧ ಹಾಕುವ ನಿರ್ಣಯ ಕೈಗೊಂಡರು. 
ಆದರೆ ಆಗ ಅವರು ದಕ್ಷಿಣ ಆಫ್ರಿಕಾಗೆ ಕೊಟ್ಟಿರುವ 'ಕನ್‌ಸ್ಪಕ್ಷಿವ್‌ ಎ೦ಗೇಜ್‌ಮೆಂಟ್‌' 
ಕಾರ್ಯಕ್ರಮ ಬಾಲಿಶವಾಗಿತ್ತು. ಇದು ದಕ್ಷಿಣ ಆಫ್ರಿಕಾದ ಸರ್ಕಾರದ ಮನವೊಲಿಸುವ 
ವಿಧಾನವಂತೆ. ಹಂತಹಂತವಾಗಿ ವರ್ಣಭೇದ ನೀತಿಯನ್ನು ಕೈಬಿಡಬೇಕೆಂದು 
ಸರ್ಕಾರವನ್ನು ಆತ್ಮೀಯವಾಗಿ ಒತ್ತಾಯಿಸಬೇಕಂತೆ! ರೇಗನ್‌ ವಿಚಾರಧಾರೆಯ ಮೂಲಕ 
ವರ್ಣಭೇದ ನೀತಿ ಅಳಿದುಹೋಗಬೇಕಾದರೆ ಶತಮಾನಗಳೇ ಕಳೆಯಬೇಕು. ಕರಿಯರ 
ಭಾವನೆಗಳ ಜೊತೆ ಆಡುವ ಆಟ ಇದು. ಇದನ್ನು ಟೀಕಿಸಿರುವ ಆರ್ಚ್‌ ಬಿಷಪ್‌ 


ಡೆಸ್ಮಂಡ್‌ ಟುಟು ಹೇಳಿದರು “ನಮಗೆ ಅಷ್ಟೊಂದು ಆಯಸ್ಸು ಇಲ್ಲ”. 


ಬುಥೆಲೆಜಿ 


ಎಲ್ಲ ಕರಿಯರು ಒಂದಾಗಿದ್ದರೆ ಬಹುಶಃ ಈ ಮೊದಲೇ ಬಿಳಿಯರ ಅಪಾರ್ಥೈಡ್‌ 
ನಾಶವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಜಾಪ್ರಭುತ್ವ ನೆಲೆಗೊಳ್ಳುತ್ತಿತ್ತು. ಆದರೆ ಎಲ್ಲ ಕರಿಯರು 
ಒಂದಾಗದಂತೆ ಬಿಳಿಯರು ನೋಡಿಕೊಂಡು ಬಂದಿದ್ದಾರೆ. 


೮೨ / ನೆಲ್ಸನ್‌ ಮಂಡೇಲಾ 


ಕ್ವಾಜುಲು ಬಂಟುಸ್ತಾನದ ನಾಯಕ ಗಟ್‌ಷಾ ಬುಥೆಲೆಜಿಗೆ ಬಿಳಿಯರ ಜೊತೆ 
ಅಧಿಕಾರ ಹಂಚಿಕೊಳ್ಳುವ ಆಸೆ ಇತ್ತು. ಕರಿಯರು ತಿರಸ್ಕರಿಸುವ ಮತ್ತು ವರ್ಣಭೇದ 
ನೀತಿಗೆ ಪೂರಕವಾಗಿರುವ ಬ೦ಟುಸ್ತಾನ್‌ ವ್ಯವಸ್ಥೆಯನ್ನು ಅವರು ಬೆ೦ಬಲಿಸುತ್ತಿದ್ದರು. 
ಈ ವ್ಯವಸ್ಥೆಯಿಂದಾಗಿ ಕರಿಯರು ತಮ್ಮ ಬುಡಕಟ್ಟುಗಳಿಗೆ ಮೀಸಲಾದ ಪ್ರದೇಶಗಳಲ್ಲಿ 
ಮಾತ್ರ ವಾಸ ಮಾಡಬೇಕು. ಇತರ ಬುಡಕಟ್ಟುಗಳೊಂದಿಗೆ ಸ೦ಪರ್ಕವಿಟ್ಟುಕೊಳ್ಳಬಾರದು. 
ಬುಥೆಲೆಜಿ ಜುಲು ರಾಜಮನೆತನದವರಾದ ಕಾರಣ ಜುಲುಗಳು ಅವರಿಗೆ ಗೌರವ 
ಕೊಡುತ್ತಾರೆ. ಬಿಳಿಯರೊಂದಿಗೆ ಅಧಿಕಾರ ಹಂಚಿಕೊಂಡರೆ ತಮಗೆ ಇನ್ನಷ್ಟು ಲಾಭವಿದೆ 
ಎಂದು ಬುಥೆಲೆಜಿಯ ಲೆಕ್ಕಾಚಾರವಾಗಿತ್ತು. “ಆತ ವ್ಯವಸ್ಥೆಯ ಬಾಲಂಗೋಚಿ' ಎಂದು 
ಇತರೆ ಕಪ್ಪು ನಾಯಕರು ಟೀಕಿಸುತ್ತಿದ್ದರು. 


ದಕ್ಷಿಣ ಆಫ್ರಿಕಾದಲ್ಲಿ ೬೦ ಲಕ್ಷ ಜುಲುಗಳಿದ್ದಾರೆ. ಅವರಲ್ಲಿ ೪೭ ಲಕ್ಷ ಮಂದಿ 
ನತಾಲ್‌ ಪ್ರಾಂತದಲ್ಲಿದ್ದಾರೆ. ಸರ್ಕಾರದಿಂದ ಬೆಂಬಲ ಪಡೆಯುವ ಬುಥೆಲೆಜಿ ಇತರ 
ದೇಶಗಳು ದಕ್ಷಿಣ ಆಫ್ರಿಕಾದ ಮೇಲೆ ಆರ್ಥಿಕ ದಿಬ್ಬಂಧನ ಹಾಕುವುದನ್ನು ಎರೋಧಿಸು 
ತ್ತಿದ್ದರು. "ಇದರಿಂದ ಕರಿಯರಿಗೇ ಹಾನಿ' ಎಂಬುದು ಅವರ ವಾದವಾಗಿತ್ತು. 


ದಕ್ಷಿಣ ಆಫ್ರಿಕಾದ ಬಿಳಿಯರಿಗೆ ಭಾರತೀಯರ ಮೂಲದವರ ಬಗ್ಗೆ ಒಲವೇನೂ 
ಇರಲಿಲ್ಲ. ಕರಿಯರಿಗಿಂತ ಇವರನ್ನು ಒಂದು ಮೆಟ್ಟಲು ಮೇಲೆ ಕೂಡಿಸಿರಬಹುದು. 
ಆದರೆ ಆ ಮೂಲಕ ಭಾರತೀಯರು ಮತ್ತು ಕರಿಯರು ಒಂದಾಗುವುದಕ್ಕೆ ಅಡ್ಡಗಾಲು 
ಹಾಕುತ್ತಲೇ ಇದ್ದರು. ಭಾರತೀಯರ ಆಗಮನದಿಂದ ಜುಲು ಕರಿಯರು ತಮ್ಮ ಕೆಲಸ 
ಕಳೆದುಕೊಂಡ ಕಾರಣ ಅವರಿಬ್ಬರ ಮಧ್ಯ ಪ್ರಾರಂಭವಾದ ಹಗೆತನ ವಿವಿಧ ರೂಪಗಳಿಂದ 
ಮುಂದುವರಿದಿತ್ತು. 


ಭಾರತೀಯ ವ್ಯಾಪಾರಿಗಳು ಕರಿಯರ ಸುಲಿಗೆ ಮಾಡುತ್ತಾರೆ. ಅಲ್ಲದೆ ಅವರು 
ತಮ್ಮದೇ ಆದ ಸನಾತನ ಶೈಲಿಯ ವರ್ಣಭೇದ ನೀತಿಯನ್ನು ಪಾಲಿಸುತ್ತಾರೆ. ವರ್ಷಗಳು 
ಕಳೆದಂತೆ ಮಹತ್ವಾಕಾಂಕ್ಷಿಗಳಾದ ಶ್ರೀಮಂತ ಭಾರತೀಯರು ಕರಿಯರ ಹೆಗಲಿಗೆ 
ಹೆಗಲು ಹಚ್ಚಿ ನಡೆಯುವುದಕ್ಕಿಂತ ಬಿಳಿಯರ ನೆರಳಿನಲ್ಲಿ ಮು೦ದುವರಿಯ ಬಯಸುತ್ತಾರೆ. 
ಶ್ರೀಮಂತ ಭಾರತೀಯರ ಬಳಿ ಅನೇಕ ಕರಿಯರು ಕೂಲಿಯಾಳುಗಳಾಗಿದ್ದಾರೆ. ಈ 
ಕೂಲಿಗಳನ್ನು ಅವರು ಅನೇಕ ಸಂದರ್ಭಗಳಲ್ಲಿ ಚಾವಟಿಯಿಂದ ಹೊಡೆಯುತ್ತಿದ್ದರು. 
ಕಡಿಮೆ ಕೂಲಿ ಕೊಟ್ಟು ತುಚ್ಛವಾಗಿ ಕಾಣುತ್ತಿದ್ದರು. ಶ್ರೀಮಂತ ಭಾರತೀಯರು 
ಬಿಳಿಯರಷ್ಟೇ ಕೆಟ್ಟವರು ಎಂಬ ಭಾವನೆ ಕಪ್ಪು ಜನರಲ್ಲಿ ಉಂಟಾಗಿತ್ತು. 


ಅಲ್ಲೋಲ ಕಲ್ಲೋಲ / ೮೩ 


ಈ ಸನ್ನಿವೇಶವನ್ನು ಬಳಸಿಕೊಂಡ ಸರ್ಕಾರ, ಗಾಂಧೀಜಿ ಸ್ಥಾಪಿಸಿದ ಫೀನಿಕ್ಸ್‌ 
ಆಶ್ರಮದಿಂದ ಮೇಲೆ ಬಾಡಿಗೆ ಬಂಟರಿಂದ ಮುತ್ತಿಗೆ ಹಾಕಿಸಿ ಅಲ್ಲಿನ ಭಾರತೀಯರ 
ಮೇಲೆ ಹಲ್ಲೆ ಮಾಡಿಸಿತು. ಇದು ಕರಿಯರ ಕೃತ್ಯ ಎಂದು ಪ್ರಚಾರ ಮಾಡಿ ಭಾರತೀಯರ 
ಅನುಕಂಪ ಗಳಿಸಲು ಯತ್ನಿಸಿತು. ಶಾಂತಿ ಮತ್ತು ಅಹಿಂಸಾತ್ಮಕ ಹೋರಾಟದ ಹಿನ್ನೆಲೆ 
ಯಿರುವ ಮತ್ತು ಮಾನವ ಪ್ರೇಮದ ದ್ಯೋತಕವಾಗಿರುವ ಫೀನಿಕ್ಸ್‌ ಆಶ್ರಮ ೧೯೮೫ 
ರ ಆಗಸ್ಟ್‌ನಲ್ಲಿ ಅಗ್ನಿಗಾಹುತಿಯಾಯಿತು. ಅದು ಜನಾಂಗ ದ್ವೇಷದ ಭಯಂಕರ 
ದೃಶ್ಯವಾಗಿತ್ತೆಂದು ಪ್ರತ್ಯಕ್ಷದರ್ಶಿಯೊಬ್ಬರು ತಿಳಿಸಿದ್ದಾರೆ. ಸುಮಾರು ೫೦೦ ಮಂದಿ 
ಕರಿಯರು ಫೀನಿಕ್ಸ್‌ ಆಶ್ರಮಕ್ಕೆ ಮುತ್ತಿಗೆ ಹಾಕಿದರು. ರಸ್ತೆಯ ಆಸೆ-ಈಚೆ ನಿಂತು 
ಕೂಗಾಡುತ್ತಿದ್ದ ಕರಿಯ ಮತ್ತು ಭಾರತೀಯರ ಕೈಯಲ್ಲಿ ಮಚ್ಚು ಹಾಗೂ ಚೂರಿಗಳಿದ್ದವು 
ಎಂದು ಅವರು ವಿವರಿಸಿದ್ದಾರೆ. 


ಅಲ್ಲಿಯವರೆಗೆ ಟ್ರಾನ್‌ವಾಲ್‌ ಮತ್ತು ಕೇಪ್‌ಗಳಿಗೆ ಸೀಮಿತವಾಗಿದ್ದ ಹಿಂಸೆ 
ಯುನೈಟೆಡ್‌ ಡೆಮಾಕ್ರಟಿಕ್‌ ಫ್ರಂಟ್‌ (ಯು.ಡಿ.ಎಫ್‌)ನ ಕಪ್ಪು ಲಾಯರ್‌ ವಿಕ್ಟೋರಿಯಾ 
ಮಾಕ್ಸ್‌ನೊಯೆಯ ಕೊಲೆಯ ನಂತರ ಕರಾವಳಿ ನಗರವಾದ ಡರ್ಬಾನ್‌ಗೂ ಹಬ್ಬಿಸಿತು. 
ಸರ್ಕಾರಿ ಕೊಲೆಗಡುಕರು ಆಕೆಯನ್ನು ಕೊಂದಿದ್ದರು. ಎರಡು ವರ್ಷಗಳ ಹಿಂದೆ 
ಸರ್ಕಾರ ಇದೇ ರೀತಿ ಆಕೆಯ ಗಂಡನ ಕೊಲೆ ಮಾಡಿಸಿತ್ತು. 


ಕಪ್ಪು ಜನರು ಇನ್ನೂ ಹೆಚ್ಚಿನ ತುಳಿತಕ್ಕೀಡಾಗುವಂತೆ ಮಾಡುವ ಹೊಸ 
ಸಂವಿಧಾನದ ರಚನೆಯಾದ ಮೇಲೆ ಯು.ಡಿ.ಎಫ್‌. ಪ್ರಬಲವಾದ ಪ್ರತಿಭಟನಾ 
ಚಳವಳಿಗಳನ್ನು ಪ್ರಾರಂಭಿಸಿತು. ಫೀನಿಕ್ಸ್‌ ಆಶ್ರಮ ಯು.ಡಿ.ಎಫ್‌. ಚಟುವಟಿಕೆಗಳಿಗೆ 
ಆಶ್ರಯ ನೀಡಿತು. ೧೯೧೮ ರಲ್ಲಿ ಗಾಂಧೀಜಿ ಅವರು ತಮ್ಮ ಮಗ ಮಣಿಲಾಲ್‌ 
ಗಾ೦ಧಿ ಅವರನ್ನು ಆಶ್ರಮ ನೋಡಿಕೊಳ್ಳಲು ಕಳಿಸಿದಾಗ “ಅದು ಬಿಳಿಯರಲ್ಲದವರ 
ಕಾರ್ಯಚಟುವಟಿಕೆಗಳ ಕೇ೦ದ್ರವಾಗಬೇಕು ಎ೦ದು ಆಶಿಸಿದರು. ಮಣಿಲಾಲ್‌ ಜೀವನ 
ಪರ್ಯತ (೧೯೫೬) ಅಲ್ಲೇ ಇದ್ದರು. ೧೯೬೧ರಲ್ಲಿ ಮಣಿಲಾಲ್‌ ಮಗಳು ಇಳಾ 
ಜೊತೆ ಮೇವಾ ರಾಮ್‌ಗೊಬಿನ್‌ ಅವರ ಮದುವೆ ಆಯಿತು. ಇಳಾ ಮತ್ತು ಮೇವಾ 
ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದ್ದರಿಂದ ಫೀನಿಕ್ಸ್‌ ಆಶ್ರಮ 
ಅಪಾರ್ಥೈಡ್‌ ವಿರೋಧಿಗಳ ಕೇಂದ್ರವಾಯಿತು. ರಾಮ್‌ ಗೊಬಿನ್‌ ಫೀನಿಕ್ಸ್‌ ಆಶ್ರಮದ 
ಕಾರ್ಯದರ್ಶಿಗಳಾಗಿದ್ದರು. ಬೋಥಾ ಸರ್ಕಾರ ಅವರ ಮೇಲೆ ರಾಜದ್ರೋಹದ 
ಅಪಾದನೆ ಹೊರಿಸಿತು. ಕರಿಯರನ್ನು, ಭಾರತೀಯರನ್ನು, ಮಿಶ್ರವರ್ಣೀಯರನ್ನು 
ಮತ್ತು ವರ್ಣಭೇದಕ್ಕೆ ವಿರುದ್ಧವಾಗಿರುವ ಬಿಳಿಯರನ್ನು ಯು.ಡಿ.ಎಫ್‌ ಹೆಚ್ಚು ಹತ್ತಿರಕ್ಕೆ 


೮೪ / ನೆಲ್ಸನ್‌ ಮಂಡೇಲಾ 


ತಂದಿತು. ಫೀನಿಕ್ಸ್‌ ಆಶ್ರಮ ಸುಡುವ ವೇಳೆ ಅಲ್ಲಿ ೨೦ ಭಾರತೀಯ ಕುಟುಂಬಗಳು 
ಮತ್ತು ೪೦ ಕರಿಯರ ಕುಟುಂಬಗಳು ಇದ್ದವು. 


ಅಹ್ಮದ್‌ ಕಥ್ರದಾ 


ಭಾರತೀಯರ ಹೆಮ್ಮೆಯ ಅಹ್ಮದ್‌ ಮುಹಮ್ಮದ್‌ ಕಥ್ರದಾ ಮಹೋನ್ನತ ಮಾನವ 
ಪ್ರಜ್ಞೆಯ ಪ್ರತೀಕವಾಗಿದ್ದರು. ಆ ಪ್ರಜ್ಞೆಗೆ ಕಪ್ಪು ಬಣ್ಣವಿಲ್ಲ. ಬಿಳಿ ಬಣ್ಣವಿಲ್ಲ. ಅದು 
ವರ್ಗ ಮತ್ತು ವರ್ಣಾತೀತವಾಗಿದೆ ಎಂಬುದನ್ನು ತೋರಿಸಲು ತಮ್ಮ ಬದುಕನ್ನೇ 
ಮುಡಿಪಾಗಿಟ್ಟರು. ದಕ್ಷಿಣ ಆಫ್ರಿಕಾದ ಕರಿಯರ ವಿಮೋಚನೆಗಾಗಿ ಹೋರಾಡುವ 
ಕರಿಯರು, ಬಿಳಿಯರು, ಮಿಶ್ರವರ್ಣೀಯರು ಮತ್ತು ಭಾರತೀಯರು ಹೀಗೆ ಎಲ್ಲರೂ 
ಒ೦ದೇ ಎ೦ಬುದನ್ನು ಕ್ರಿಯೆಯ ಮೂಲಕ ತೋರಿಸಿಕೊಟ್ಟ ಮೊದಲಿಗರಲ್ಲಿ ಅವರೂ 
ಒಬರು. 


ಅಹ್ಮದ್‌ ಕಥ್ರದಾ ಅವರು ೧೯೨೯ ನೇ ಆಗಸ್ಟ್‌ ೨೧ ರಂದು ಟ್ರಾನ್ಸ್‌ವಾಲ್‌ 
ಬಳಿಯ ಸ್ವವೆಮ್ದೆರ್‌ ರೆನೆಕೆ ಎಂಬಲ್ಲಿ ವಾಸವಾಗಿದ್ದ ಭಾರತೀಯ ಕುಟುಂಬವೊಂದರಲ್ಲಿ 
ಜನಿಸಿದರು. ತಂದೆಯ ಹೆಸರು ಮುಹಮ್ಮದ್‌ ಕಥ್ರದಾ. ಅಹ್ಮದ್‌ ವಿದ್ಯಾಭ್ಯಾಸಕ್ಕಾಗಿ 
೧೯೩೮ ರಲ್ಲಿ ಜೋಹಾನ್ಸ್‌ಬರ್ಗ್‌ಗೆ ಬಂದರು. ಹತ್ತು ವರ್ಷದ ಬಾಲಕನಿದ್ದಾಗಲೆ 
ಡಾ. ಯೂಸುಫ್‌ ದಾದೂ, ಮೌಲ್ವಿ ಕಚಾಲಿಯಾ, ಯೂಸುಫ್‌ ಕಚಾಲಿಯಾ 
ಮುಂತಾದವರ ಮೂಲಕ ರಾಜಕೀಯ ಪ್ರಭಾವಕ್ಕೊಳಗಾದರು. ೧೯೪೧ ರಿಂದ 
ಸಕ್ರಿಯವಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿದರು. 


ಮ್ಯಾಟ್ರಿಕ್‌ ಪಾಸಾದ ಮೇಲೆ ೧೯೪೬ ರಲ್ಲಿ ಓದು ನಿಲ್ಲಿಸಿ ನತಾಲ್‌ ಮತ್ತು 
ಟ್ರಾನ್ಸ್‌ವಾಲ್‌ ಪ್ರಾಂತಗಳಲ್ಲಿ ಭಾರತೀಯರ ವಿರುದ್ಧ ಬಳಸುತ್ತಿದ್ದ ಅನ್ಯಾಯದ ಕಾನೂನನ್ನು 
ಪ್ರತಿಭಟಿಸಿ ಹೋರಾಡುತ್ತಿದ್ದ ಸತ್ಕಾಗ್ರಹ ಮಂಡಳಿ ಕಚೇರಿಯಲ್ಲಿ ಪೂರ್ಣಾವಧಿ 
ಕಾರ್ಯಕರ್ತರಾಗಿ ಸೇರಿದರು. ಆಗ ನಡೆದ ಚಳವಳಿಯಲ್ಲಿ ಎರಡು ಸಾವಿರ ಭಾರತೀಯ 
ರಿಗೆ ಜೈಲು ಶಿಕ್ಷೆಯಾಯಿತು. ೧೯೪೬ ನೇ ಡಿಸೆಂಬರ್‌ ವೇಳೆ ಡರ್ಬಾನ್‌ನಲ್ಲಿ ಬಿಳಿಯರಿ 
ಗಾಗಿ ಮಾತ್ರ ಇರುವ ಭೂಮಿಯ ಬಳಿ ಬಂದು ತುಂಡು ನೆಲ ಪಡೆದದ್ದೇ ಈ ಶಿಕ್ಷೆಗೆ 
ಕಾರಣವಾಯಿತು. ಜೈಲಿನಿಂದ ಬಂದ ನಂತರ ಆಂದೋಲನಗಳಲ್ಲಿ ಭಾಗಿಯಾಗುವುದನ್ನು 
ಮುಂದುವರಿಸಿದರು. ಈ ಸಂದರ್ಭದಲ್ಲಿ ಮಂಡೇಲಾ, ಸಿಸುಲು ಮತ್ತು ಆಗ ಎ.ಎನ್‌.ಸಿ. 
ಅಧ್ಯಕ್ಷರಾಗಿದ್ದ ಡಾ॥ ಕುಮಾ ಅವರ ಪರಿಚಯವಾಯಿತು. 


ಅಲ್ಲೋಲ ಕಲ್ಲೋಲ / ೮೫ 


೧೯೫೧ ರಲ್ಲಿ ಬಿ.ಎ. ಪದವಿಗಾಗಿ ವಿಟ್‌ವಾಟರ್ಸ್‌ ರ್ಯಾಂಡ್‌ ವಿಶ್ವವಿದ್ಯಾನಿಲಯದಲ್ಲಿ 
ಹೆಸರು ನೋಂದಾಯಿಸಿದರು. ಆದರೆ ಬರ್ಲಿನ್‌ನಲ್ಲಿ ನಡೆದ ವಿಶ್ವ ಯುವಜನೋತ್ಸವಕ್ಕೆ 
ಹೋಗಬೇಕಾದ ಕಾರಣ ಕೆಲವೇ ತಿ೦ಗಳುಗಳಲ್ಲಿ ವಿದ್ಯಾಭ್ಯಾಸ ನಿಲ್ಲಿಸಬೇಕಾಯಿತು. 
ಟ್ರಾನ್‌ವಾಲ್‌ ಇಂಡಿಯನ್‌ ಯೂತ್‌ ಕಾಂಗೆಸ್‌ ಪ್ರತಿನಿಧಿಯಾಗಿ ಅವರನ್ನು ಆಯ್ಕೆ 
ಮಾಡಲಾಗಿತ್ತು. ದಕ್ಷಿಣ ಆಫ್ರಿಕಾದ ಎಲ್ಲ ಜನಾಂಗಗಳ ೬೫ ಪ್ರತಿನಿಧಿಗಳ ನಾಯಕರಾಗಿ 
ಅವರು ಬರ್ಲಿನ್‌ನಲ್ಲಿ ಆಯ್ಕೆಯಾದರು. ಯುವಜನೋತ್ಸವದ ನಂತರ ವಾರ್ಸಾದಲ್ಲಿನ 
ವಿದ್ಯಾರ್ಥಿಗಳ ಅಂತರರಾಷ್ಟ್ರೀಯ ಸಂಘದ ಕಾಂಗೆಸ್‌ನಲ್ಲಿ ವಿದ್ಯಾರ್ಥಿಗಳ ಉದರವಾದಿ 
ಸಂಘ (ವಿಟ್ಸ್‌ ವಿಶ್ವವಿದ್ಯಾನಿಲಯ)ವನ್ನು ಪ್ರತಿನಿಧಿಸಿದರು. ಆದುದರಿಂದ ಬುಡಾಪೆಸ್ಟ್‌ನಲ್ಲಿ 
ಇರುವ ಪ್ರಜಾಸತ್ತಾತ್ಮಕ ಯುವಕರ ವಿಶ್ವನ ಒಕ್ಕೂಟ (ಡಬ್ರೂ.ಎಫ್‌.ಡಿ.ವೈ.) ದ 
ಕೇಂದ್ರ ಕಚೇರಿಯಲ್ಲಿ ಕಾರ್ಯ ನಿರ್ವಹಿಸಲು ಅವರನ್ನು ಆಹ್ವಾನಿಸಲಾಯಿತು. ಒಂಬತ್ತು 
ತಿಂಗಳ ಕಾಲ ಬುಡಾಪೆಸ್ಟ್‌ನಲ್ಲಿ ಉಳಿದರು. ಅದೇ ವೇಳೆ ಪೋಲಂಡ್‌ನಲ್ಲಿ ಇರುವ, 
ನಾಜಿಗಳು ಸೃಷ್ಟಿಸಿದ್ದ, ಆಶ್‌ವಿಟ್ಟ್‌ ಯಾತನಾ ಶಿಬಿರಕ್ಕೆ ಭೇಟಿ ನೀಡಿದರು. ಅದು 
ಅವರ ಮೇಲೆ ಆಳವಾದ ಪರಿಣಾಮ ಬೀರಿತು. 


ಅಹ್ಮದ್‌ ಅವರು ೧೯೫೨ ರಲ್ಲಿ ದಕ್ಷಿಣ ಆಫ್ರಿಕಾಗೆ ಮರಳಿ ಬಂದ ಮೇಲೆ 
ವರ್ಣಭೇದ ವ್ಯವಸ್ಥೆಯ ಕಾನೂನು ಭಂಗ ಚಳವಳಿಯಲ್ಲಿ ಎಡಬಿಡದೆ ಭಾಗವಹಿಸಿದರು. 
ಆಗ ದೇಶಾದ್ಯಂತ ಒಂಬತ್ತು ಸಾವಿರ ಸ್ವಯಂಸೇವಕರನ್ನು ಬಂಧಿಸಲಾಯಿತು. 
ಅವರಲೊಬ್ಬರಾದ ಅಹ್ಮದ್‌ ಒಂಬತ್ತು ತಿಂಗಳು ಶಿಕ್ಷೆ ಅನುಭವಿಸಿದರು. ಮಂಡೇಲಾ, 
ಸಿಸುಲು, ಡಾ। ದಾದೂ, ಕಚಾಲಿಯಾ ಸಹೋದರರು ಮತ್ತು ಆಗಿನ ಎ.ಎನ್‌.ಸಿ. 
ಅಧ್ಯಕ್ಷ ಡಾ॥ ಮೊರೊಕಾ ಅವರಿಗೂ ಆ ಸಮಯದಲ್ಲಿ ಶಿಕ್ಷೆಯಾಯಿತು. 


೧೯೫೩ ರಲ್ಲಿ ಅವರು ಡಬ್ಲೂ.ಎಫ್‌.ಡಿ.ವೈ.ನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ 
ಆಯ್ಕೆಯಾದರು. ಆ ವೇಳೆಯಲ್ಲಿ ಸರ್ಕಾರ ಅವರನ್ನು ಕಮ್ಯೂನಿಸ್ಟ್‌ ಎಂದು 
ಪರಿಗಣಿಸಿದ್ದರಿಂದ ಅವರು ಆ ಸಭೆಗೆ ಹಾಜರಾಗಲಿಕ್ಕಾಗಲಿಲ್ಲ. ಅವರು ಇಂಡಿಯನ್‌ 
ಕಾಂಗೆಸ್‌, ಇಂಡಿಯನ್‌ ಯೂತ್‌ ಕಾಂಗೆಸ್‌, ಶಾಂತಿ ಸಮಿತಿ, ಯುವಜನೋತ್ಸವ 
ಸಮಿತಿ ಹೀಗೆ ೩೯ ಸಂಘಟನೆಗಳ ಜವಾಬ್ದಾರಿಯುತ ಸ್ಥಾನಗಳಲ್ಲಿದ್ದರು. ೧೯೫೪ 
ರಲ್ಲಿ ಸರ್ಕಾರ ಅವರ ವಿರುದ್ಧ ನಿಷೇಧಾಜ್ಞೆ ಹೊರಡಿಸಿದ್ದರಿ೦ದ ಎಲ್ಲ ಸಂಘಟನೆಗಳಿಗೆ 
ರಾಜೀನಾಮೆ ಕೊಡಬೇಕಾಯಿತು. ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವ ಹಕ್ಕು 
ಕಳೆದುಕೊಳ್ಳಬೇಕಾಯಿತು. 


ಜೊಹಾನ್‌ ಬರ್ಗ್‌ನ ಭಾರತೀಯ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ದಿನ ೨೦ 
ಕಿ.ಮೀ. ದೂರದ ಸ್ಥಳವಾದ ಲೆನಿಸಿಯಾಗೆ ಹೋಗಬೇಕಿತ್ತು. ಜನವರಿ ೧೯೫೫ ರಲ್ಲಿ 


೮೬ / ನೆಲ್ಸನ್‌ ಮಂಡೇಲಾ 


ಅಹ್ಮದ್‌ ಭಾರತೀಯ ಮಕ್ಕಳಿಗಾಗಿ ಖಾಸಗಿಯಾದ ಕೇ೦ದ್ರ ಭಾರತೀಯ ಪ್ರೌಢಶಾಲೆ 
ಪ್ರಾರಂಭಿಸಿ ಅವರಿಗೆ ಊಟದ ವ್ಯವಸ್ಥೆ ಮಾಡುವಲ್ಲಿ ಸಕ್ರಿಯ ಪಾತ್ರ ವಹಿಸಿದರು. 
ಅವಿವಾಹಿತ ಅಹ್ಮದ್‌ ಭಾರತೀಯ ಪೌಢಶಾಲೆಯ ಪಾಲಕರ ಸಂಘದ ಕಾರ್ಯದರ್ಶಿ 
ಯಾದರು. 


ಕಾನೂನುಭಂಗ ಚಳವಳಿ ಪ್ರಾರಂಭಿಸಿದಾಗಿನಿಂದ ಅವರು ಅನೇಕ ಬಾರಿ 
ಬ೦ಧನಕ್ಕೊಳಗಾಗಿ ಶಿಕ್ಷೆ ಅನುಭವಿಸಿದ್ದರು. ೧೯೫೬ ರಲ್ಲಿ ರಾಜದ್ರೋಹದ ಅಪಾದನೆ 
ಮೇಲೆ ಅವರನ್ನು ಗೃಹಬಂಧನದಲ್ಲಿ ಇಡಲಾಯಿತು. ೧೯೬೩ ರ ಪ್ರಾರಂಭದಲ್ಲಿ 
ಭೂಗತರಾಗಿ ರಾಜಕೀಯ ಚಟುವಟಿಕೆಗಳನ್ನು ಮುಂದುವರಿಸಿದರು. ೧೯೬೩ ನೇ 
ಜುಲೈ ೧೨ ರಂದು 'ಲಿಲ್ಲೀಸ್‌ ಲೀಫ್‌'ನಲ್ಲಿ ಅಹ್ಮದ್‌ ಸಮೇತ ಅನೇಕ ಮಂದಿ 
ವರಿಷ್ಠರನ್ನು ಬಂಧಿಸಲಾಯಿತು. ಮಂಡೇಲಾ ಅವರು ೧೯೬೨ ನೇ ಆಗಸ್ಟ್‌ ೮ರಂದೇ 
ಬಂಧಿತರಾಗಿದ್ದರು. ಬಂಧಿತರಲ್ಲಿ ಹಾರಾಲ್ಡ್‌ ವೂಲ್ಟೆ, ಆರ್ಥರ್‌ ಗೋಲ್ಡ್‌ರೀಚ್‌, ಅಬ್ದುಲ್ಲಾ 
ಜಸತ್‌ ಮತ್ತು ಮೂಸಾ ಮೂಲಾ ಅವರು ತಪ್ಪಿಸಿಕೊಂಡರು. ಭಾರತೀಯ ಮೂಲದ 
ಮೂಸಾ ಮೂಲಾ ಭಾರತದಲ್ಲಿ ಆಫ್ರಿಕನ್‌ ನ್ಯಾಷನಲ್‌ ಕಾಂಗೆಸ್‌ ಪ್ರತಿನಿಧಿಯಾಗಿದ್ದರು. 
ಮಂಡೇಲಾ ಮತತು ಇತರರ ಜೊತೆ ಆಹ್ಮದ್‌ ಅವರಿಗೂ ಜೀವಾವಧಿ ಶಿಕ್ಷೆಯಾಯಿತು. 


ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ದ ಬೋಥಾ ೧೯೮೫ನೇ ಜನವರಿ ೩೧ರಂದು 
ಷರತ್ತುಗಳಿಗೆ ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದನ್ನು ಮಂಡೇಲಾ, ಸಿಸುಲು 
ಮತ್ತು ಅಹ್ಮದ್‌ ಕಥ್ರದಾ ತಿರಸ್ಕರಿಸಿದರು. ಆಗ ಅಹ್ಮದ್‌ ಕಥ್ರದಾ ಅವರು ಕೇಪ್‌ಟೌನಿನ 
ಪೋಲ್ಸ್‌ ಮೂರ್‌ ಜೈಲಿನಿಂದ ಲಂಡನ್‌ನಲ್ಲಿ ಇರುವ ಗೆಳೆಯಯೊಬ್ಬನಿಗೆ ಬರೆದ 
ಪತ್ರದ ಸಾಲುಗಳಿವು: 


"I don't want to indulge false modesty when I say I have not got 
that stuff that heroes are made of. But really I did not have to go 
through any sleepless nights to drive a decision.It was so patently 
designed to humiliate us that there just could be no other decision for 


me but to reject it." 


ಜನತೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬಿಡುಗಡೆ ನಿರಾಕರಿಸಿ ಯುವಕರಾಗಿದ್ದಾಗ 
ಜೈಲು ಸೇರಿ. ಅಲ್ಲೇ ವೃದ್ಧರಾಗಿ ಬಿಡುಗಡೆ ಹೊಂದಿದ ಅಹ್ಮದ್‌ ಕಥ್ರದಾ ಅವರು 


ವಿನಮ್ರತೆ, ಸ್ವಾಭಿಮಾನ ಮತ್ತು ಮಾನವ ಪ್ರೇಮದ ಪ್ರತೀಕವಾಗಿದ್ದರೆ. 


ಅಲ್ಲೋಲ ಕಲ್ಲೋಲ / ೮೭ 


ಜೀವಂತ ಸ್ಪಾರ್ಟಕಸ್‌ 


ರಾಜಕೀಯ ಹೋರಾಟಗಳನ್ನು ಬಿಟ್ಟು ಮಂಡೇಲಾ ಟ್ರಾನ್‌ಕೆಯಿ ಬ೦ಟುಸ್ತಾನದಲ್ಲಿ 
ಉಳಿಯುವುದಾದರೆ ಬಿಡುಗಡೆ ಮಾಡಲಾಗುವುದು ಎಂದು ಸರ್ಕಾರ ಮೊದಲ 
ಬಾರಿಗೆ ೧೯೬೯ರಲ್ಲಿ ತಿಳಿಸಿತು. ಟ್ರಾನ್ಸ್‌ಕೆಯಿ ಬಂಟುಸ್ತಾನದ ಸರ್ಕಾರದಲ್ಲಿ ಒಂದು 
ಹುದ್ದೆಯನ್ನು ಕೂಡ ನೀಡುವುದಾಗಿ ಹೇಳಿತ್ತು. ಸರ್ಕಾರದ ಈ ಷರತ್ತು ಮಂಡೇಲಾ 
ಅವರಿಗೆ ಅಸಹ್ಯ ಎನಿಸಿತು. ನಂತರ ೧೯೭೬ ರಲ್ಲಿ ಕಾನೂನು ಸಚಿವ ಜಿಮ್ಮಿ ಕುರ್ಗರ್‌ 
ಇದೇ ಷರತ್ತಿನ ಮೇಲೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು. 


ಮಂಡೇಲಾ ಬದುಕಿನಲ್ಲಿ ಎಂದೂ ನಿರಾಶಾವಾದಿಯಾಗಲಿಲ್ಲ. ಎಂದೂ 
ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ಎಂದೂ ಸಹಾಯ ಕೇಳಲಿಲ್ಲ. ಅವರು ಚೈತನ್ಯ, 
ಧೈರ್ಯ ಮತ್ತು ಸಮರ್ಪಣೆಯ ಆಗರವಾಗೇ ಉಳಿದರು. ಒಂದು ಮಹಾನ್‌ ಕಾರ್ಯ 
ಸಾಧನೆಗಾಗಿ ವರ್ಣದ್ವೇಷದ ಎಲ್ಲ ಚ೦ಡಮಾರುತಗಳನ್ನು ಎದುರಿಸಿದರು. ದಕ್ಷಿಣ 
ಆಫ್ರಿಕಾದಲ್ಲಿ ಅವರ ಭಾವಚಿತ್ರ ಮತ್ತು ಹೆಸರನ್ನು ಪ್ರಕಟಿಸುವುದು ಕೂಡ ಅಪರಾಧ 
ವಾಗಿತ್ತು. ಆದರೆ ಮೊದಲಿನಿಂದಲು ಜನರಿಗೆ ಅದೆಲ್ಲ ಲೆಕ್ಕಕ್ಕಿಲ್ಲ. ಮಂಡೇಲಾ ಭಿತ್ತಿ 
ಚಿತ್ರಗಳು ಅಲ್ಲಿ ಮೊದಲಿನಿಂದಲೂ ರಾರಾಜಿಸುತ್ತಲೇ ಇದ್ದವು. ಮಾನವ ಹಕ್ಕುಗಳನ್ನು 
ಪ್ರತಿಪಾದಿಸುವ ದಕ್ಷಿಣ ಆಫ್ರಿಕಾದ ಅನೇಕ ಬಿಳಿಯರು ಮಂಡೇಲಾ ಅವರನ್ನು "ರಾಷ್ಟ್ರೀಯ 
ನಾಯಕ' ಎಂದು ಗೌರವಿಸಿದರು. 


ಮಾರ್ಚ್‌ ೧೯೮೦ರಲ್ಲಿ ಜೊಹಾನ್ಸ್‌ಬರ್ಗ್‌ನಲ್ಲಿ ಮಂಡೇಲಾರ ಬಿಡುಗಡೆ ಕುರಿತು 
ಅಭಿಪ್ರಾಯ ಸಂಗಹಿಸಿದಾಗ ಶೇ. ೫೪ರಷ್ಟು ಬಿಳಿಯರು "ಅವರನ್ನು ಬಿಡುಗಡೆ 
ಮಾಡಬೇಕು” ಎಂದು ಬಯಸಿದರು. ಮಂಡೇಲಾ "ಜೀವಂತ ಸ್ಪಾರ್ಟಕಸ್‌' ಆಗಿದ್ದಾರೆ. 
ದಕ್ಷಿಣ ಆಫ್ರಿಕಾದ ಸರ್ಕಾರ ವರ್ಣ, ದ್ವೇಷ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ 
ಮದ್ದುಗುಂಡುಗಳನ್ನು ಪಣಕ್ಕಿಟ್ಟಾಗ ಮಂಡೇಲಾ ಆ ವ್ಯವಸ್ಥೆಯನ್ನು ಹಾಳುಗೆಡುವುದಕ್ಕಾಗಿ 
ತಮ್ಮ ಬದುಕನ್ನೇ ಪಣಕ್ಕಿಟ್ಟರು. ಆಗ ಸರ್ಕಾರಕ್ಕೆ ಎಲ್ಲ ಕಡೆಗಳಲ್ಲಿ ಅಂದರೆ ಗಲ್ಲಿಗಳಲ್ಲಿ, 
ಬೀದಿಗಳಲ್ಲಿ, ಬಂಟುಸ್ತಾನ್‌ಗಳಲ್ಲಿ ಮತ್ತು ಒಮ್ಮೆಲೆ ರಣರಂಗವಾಗಿ ಮಾರ್ಪಡುವ 
ಸ್ಥಳಗಳಲ್ಲಿ ಬರೀ ಮಂಡೇಲಾಗಳು ಕಾಣತೊಡಗಿದರು! 


ರಿವೋನಿಯಾ ವಿಚಾರಣೆ ವೇಳೆ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗುವುದು 
ಎಂದೇ ಭಾವಿಸಲಾಗಿತ್ತು. ಮಂಡೇಲಾ ಕೂಡ ಹಾಗೇ ಯೋಚಿಸಿದ್ದರು. ಆಗ "1೯ 
you think that by sentencing me to death you destroy the liberation 


೮೮ / ನೆಲ್ಸನ್‌ ಮಂಡೇಲಾ 


movement, you are wrong. 1 am prepared to die and know my death 
will be inspiration to my people in their struggle." ಎ೦ದು ಹೇಳಿದರು. 
ಎ 


ಜನಾ೦ಗದ ಮತ್ತು ವರ್ಣದ್ವೇಷ ನೀತಿಗಳ ಎರುದ್ಧ ಜನಾಂಗಗಳ ಮಧ್ಯೆ 
ಸಾಮರಸ್ಯ ಸಾಧಿಸಿ ಹೋರಾಡುತ್ತಿದ್ದರೂ ದಕ್ಷಿಣ ಆಫ್ರಿಕಾದ ರಾಷ್ಟೀಯ ವಿಮೊಚನೆಯನ್ನು 
ಸಾಧಿಸವ ಗುರಿಯನ್ನು ಹೊ೦ದಿದ್ದರೂ ವರ್ಗ ಸಮಸ್ಯೆ ಬಗ್ಗೆ ಅವರು ಎಚ್ಚರಿಕೆಯುಳ್ಳವ 
ರಾಗಿದ್ದರು. ಸಮಾಜವಾದದ ಹೊರತಾಗಿ ಬೇರೆ ಯಾವುದೇ ವ್ಯವಸ್ಥೆ ಜೊತೆ 
ಭಾಗಿಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದರು. 


ದಕ್ಷಿಣ ಆಫ್ರಿಕಾದ ರಾಷ್ಟ್ರೀಯ ವಿಮೋಚನಾ ಹೋರಾಟದಲ್ಲಿ ಕಮ್ಯೂನಿಸ್ಟರು 
ಮತ್ತು ಕಮ್ಯೂನಿಸ್ಪರಲ್ಲದವರ ನಡುವಿನ ಸಹಕಾರವನ್ನು ಅವರು ತುಂಬ ಮೌಲಿಕ 
ಎ೦ದು ಭಾವಿಸಿದ್ದರು. ವರ್ಣದ್ವೇಷವನ್ನು ಕೊನೆಗಾಣಿಸಿ "ಸ್ವಾತಂತ್ರ್ಯ ಘೋಷಣೆ'ಯ 
ಆಶಯದಂತೆ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಸ್ಥಾಪಿಸುವುದಕ್ಕಾಗಿ ಆಫ್ರಿಕಾದ ಕಮ್ಯೂನಿಸ್ಟರು 
ಇತರ ಹೋರಾಟಗಾರರ ಜೊತೆ ಅವಿಶ್ರಾಂತವಾಗಿ ದುಡಿಯುತಿದ್ದರು. ಮಂಡೇಲಾ 
ಈ ಸಾಧನೆಯ ಕೇಂದ್ರ ಬಿಂದುವಾಗಿದ್ದರು. 


ರಿವೋನಿಯಾ ವಿಚಾರಣೆಯಲ್ಲಿ ಮಂಡೇಲಾ ಅವರು ಕಮ್ಯೂನಿಸ್ಟರ ಬಗ್ಗೆ ಈ 
ರೀತಿ ಹೇಳಿದ್ದಾರೆ. “ದಕ್ಷಿಣ ಆಫ್ರಿಕಾದಲ್ಲಿ ಆಫ್ರಿಕಾ ಜನಾ೦ಗದವರನ್ನು ಮನುಷ್ಯರು 
ಮತ್ತು ತಮ್ಮ ಸರಿಸಮಾನರು ಎಂದು ಭಾವಿಸುವ ಒಂದೇ ರಾಜಕೀಯ ಪಕ್ಷದವರೆಂದರೆ 
ಕಮ್ಯೂನಿಸ್ಟರು. ರಾಜಕೀಯ ಹಕ್ಕು ಸಾಧನೆ ಮತ್ತು ಸಾಮಾಜಿಕ ಹೊಣೆಗಾಗಿ ಅವರು 
ನಮ್ಮ ಜೊತೆ ಊಟ ಮಾಡಲು ಸಿದ್ಧರಿದ್ದಾರೆ. ಬದುಕಲು ಮತ್ತು ದುಡಿಯಲು 
ಸಿದ್ಧರಿದ್ದಾರೆ. ಈ ಕಾರಣಕ್ಕಾಗಿ ಇಂದು ಸ್ವಾತಂತ್ರ ವನ್ನು ಕಮ್ಯೂನಿಜಂಗೆ ಸರಿಗಟ್ಟುವ 
ಅನೇಕ ಆಫ್ರಿಕನ್ನರುಗಳಿದ್ದಾರೆ”. 


ಬೋಥಾ ಸೆಪ್ಟೆಂಬರ್‌ ೧೯೮೪ರಲ್ಲಿ ಟ್ರೈಕ್ಯಾಮರಲ್‌ ಸಂಸತ್‌ ರಚಿಸಿದಂದಿನಿಂದ 
ಕರಿಯರು ಉಗ್ರಾವತಾರ ತಾಳಿದರು. ಯಾವ ಶಕ್ತಿಯೂ ಅವರನ್ನು ತಡೆಯುವ 
ಸ್ಥಿತಿಯಲ್ಲಿಲ್ಲ ಎಂಬ ವಾತಾವರಣ ಉಂಟಾಯಿತು. ಈ ಸಂಸತ್ತಿನ ಪ್ರಕಾರ ಭಾರತೀಯರು 
ಮತ್ತು ಮಿಶ್ರವರ್ಣೀಯರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಾಗ್ಯೂ ಯಾವುದೇ 
ನಿರ್ಣಾಯಕ ಅಧಿಕಾರವಿಲ್ಲ. ಅದೆಲ್ಲ ಬಿಳಿಯರ ಸೊತ್ತಾಗಿದೆ. ಕರಿಯರು ತಮ್ಮ 
ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಈ ಸಂಸತ್ತಿನ ನಿರುಪಯುಕ್ತ ಭಾಗವಾಗಲು ಇಚ್ಛಿಸುತ್ತಿಲ್ಲ. 
ಆದರೆ ಸೊವೆಟೊ ಗಲಭೆ ನಂತರ ತೀವ್ರಗೊಳ್ಳುತ್ತಿರುವ ಜಂಟೀ ಹೋರಾಟಗಳನ್ನು 
ನಿಷ್ಠಿಯಗೊಳಿಸುವ ಉದ್ದೇಶದಿಂದ ಭಾರತೀಯರನ್ನು ಮತ್ತು ಮಿಶ್ರವರ್ಣೀಯರನ್ನು 


ಅಲ್ಲೋಲ ಕಲ್ಲೋಲ / ೮೯ 


ಕರಿಯರಿಂದ ಬೇರ್ಪಡಿಸುವ ಈ ಕುತಂತ್ರದ ಕಾರಣ ಅವರು ಕುಪಿತಗೊಂಡರು. 
ಅಲ್ಲದೆ ಸರ್ಕಾರ ಶಕ್ತಿಗುಂದುತ್ತಿದೆ ಎಂಬ ಮನವರಿಕೆ ಅವರಿಗಾಯಿತು. ಸರ್ಕಾರಕ್ಕೆ 
ಜ೦ಟಿ ಹೋರಾಟಗಳನ್ನು ತಡೆಯಲಿಕ್ಕಾಗುತ್ತಿಲ್ಲ. ಈ ನಿರ್ಣಾಯಕ ಘಟ್ಟದಲ್ಲಿ ಕರಿಯರು 
ಜೀವದ ಹಂಗುದೊರೆದು ಹೋರಾಡುವುದು ಅನಿವಾರ್ಯಯಿತು. 


ನೊಬೆಲ್‌ ಶಾಂತಿ ಪ್ರಶಸ್ತಿ ವಿಜೇತ ಮತ್ತು ಆಂಗ್ಲಿಕನ್‌ ಚರ್ಚಿನ ಮೊದಲ 
ಕರಿಯ ನಾಯಕ ಆರ್ಚ್‌ ಬಿಷಪ್‌ ಡೆಸ್ಮಂಡ್‌ ಟುಟು, ವರ್ಲ್ಡ್‌ ಅಲಯನ್ಸ್‌ ಆಫ್‌ 
ರಿಫಾರ್ಮ್‌ಡ್‌ ಚರ್ಚಿನ ಮಿಶ್ರವರ್ಣೀಯ ನೇತಾರ ರೆವೆರೆಂಡ್‌ ಅಲೆನ್‌ ಬೊಸೆಕ್‌, 
ಇಂಡಿಯನ್‌ ನ್ಯಾಷನಲ್‌ ಕಾಂಗ್ರೆಸ್‌ ಮೇವಾ ರಾಮ್‌ಗೊಬಿನ್‌ ಮುಂತಾದ ನೂರಾರು 
ಮಂದಿ ಸೌಮ್ಯ ನಾಯಕರು ಯುನೈಟೆಡ್‌ ಡೆಮಾಕ್ರಟಿಕ್‌ ಪ್ರಂಟ್‌ ಮತ್ತು 
ಜನಾಂದೋಲಗಳ ಮೂಲಕ ಕರಿಯರ ಹೋರಾಟಗಳನ್ನು ತೀವ್ರಗೊಳಿಸಿದರು. ಈ 
ಹೋರಾಟಗಳಿಗೆ ಹೆದರಿ ಬೋಥಾ ಸರ್ಕಾರ ತನ್ನ ಹಿಡಿತವನ್ನು ಬಿಗಿಗೊಳಿಸುವುದರ 
ಜೊತೆಗೆ ಬಾಹ್ಯವಾಗಿ ಒಂದಿಷ್ಟು ಸುಧಾರಣೆಗಳನ್ನು ತರಬಯಸಿತು. ರಿವೋನಿಯಾ 
ವಿಚಾರಣೆಯಲ್ಲಿ ಮಂಡೇಲಾ ಮತ್ತು ಇತರ ಗೆಳೆಯರ ಜೊತೆ ಜೀವಾವಧಿ ಶಿಕ್ಷೆ 
ಅನುಭವಿಸುತ್ತಿದ್ದ ಗೋವನ್‌ ಮಬೆಕಿ ಅವರನ್ನು ಬೋಥಾ ೧೯೮೭ ರಲ್ಲಿ ಬಿಡುಗಡೆ 
ಮಾಡಿದರು. ೧೯೮೪ ರಿಂದ ನಡೆದ ತೀವ್ರ ಚಳವಳಿಯ ಪರಿಣಾಮಗಳಲ್ಲಿ ಇದೂ 
ಒಂದು. 


ಏಪ್ರಿಲ್‌ ೧೯೮೨ ರಲ್ಲಿ ರಾಬ್ಬೆನ್‌ ನಡುಗಡ್ಡೆ ಜೈಲಿನಿಂದ ಪೋಲ್ಸ್‌ಮೂರ್‌ 
ಜೈಲಿಗೆ ಸ್ಥಳಾಂತರಿಸಿದ ನಂತರ ಮಂಡೇಲಾ ಅವರು ೧೯೮೮ರ ವರೆಗೆ ಅಲ್ಲೇ 
ಇದ್ದರು. ಅವರಿಗೆ ಕ್ಷಯರೋಗವಾದದ್ದು ಗೊತ್ತಾದ ಮೇಲೆ ೧೯೮೮ ನೇ ಡಿಸೆಂಬರ್‌ 
೬ ರಂದು ಕೇಪ್‌ಟೌನ್‌ ಬಳಿಯ ಪಾರ್ಲ್‌ನಲ್ಲಿನ ವಿಕ್ಟರ್‌ ವೆರ್ಸ್ವರ್‌ ಕಾರಾಗೃಹ 
ಫಾರ್ಮ್‌ಗೆ ಕಳಿಸಲಾಯಿತು. ೧೯೮೯ ರಲ್ಲಿ ಜುಲೈ ೧೨ ರಂದು ಸರ್ಕಾರ ಮೊದಲ 
ಬಾರಿಗೆ ಮಂಡೇಲಾ ಅವರ ಹೇಳಿಕೆಯನ್ನು 'ತನ್ನ ಕಾಯ್ದೆಗೆ ವಿರುದ್ಧವಾಗಿ' ಬಿಡುಗಡೆ 
ಮಾಡಿತು. ದಕ್ಷಿಣ ಆಫ್ರಿಕಾದಲ್ಲಿ ಶಾಂತಿ ತರುವುದಕ್ಕಾಗಿ ಕಾನೂನು ಬಾಹಿರಗೊಳಿಸಿದ 
ಎ.ಎನ್‌.ಸಿ. ಜೊತೆ ಮಾತುಕತೆ ನಡೆಸುವುದೊಂದೇ ಮಾರ್ಗ ಎಂದು ಅವರು ಆ 
ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. 


೧೯೮೯ ನೇ ಜುಲೈನಲ್ಲಿ ಬೋಥಾ ಮತ್ತು ಮಂಡೇಲಾ ಮಧ್ಯೆ ೪೫ ನಿಮಿಷಗಳ 
ಮಾತುಕತೆ ಆಯಿತು. ಈ ಮಾತುಕತೆ ಬೋಥಾಗೆ ಅನಿವಾರ್ಯವಾಗಿತ್ತು. ಆದರೆ 
ಇದರಿಂದಾಗಿ ಆತನಿಗೆ ಗೌರವ ಸಂಪಾದಿಸಿಕೊಳ್ಳಲಿಕ್ಕಾಗಲಿಲ್ಲ. ಆಳುವ ನ್ಯಾಷನಲ್‌ 


೯೦ / ನೆಲ್ಲನ್‌ ಮಂಡೇಲಾ 


ಪಾರ್ಟಿಯಲ್ಲಿ ಬೋಥಾ ಬಗ್ಗೆ ತಿರಸ್ಕಾರ ಹೆಚ್ಚಿತು. ಕರಿಯರ ಹೋರಾಟಗಳಿಂದ 
ಮತ್ತು ಆರ್ಥಿಕ ದಿಗ್ಭಂಧನದಿಂದ ಆರ್ಥಿಕ ಸಮಸ್ಯೆಗಳು ತಲೆದೋರುವಂಥ ಪರಿಸ್ಥಿತಿ 
ಉಂಟಾಯಿತು. ಬಿಳಿಯರಿಗೆ ಕರಿಯರ ಬಗ್ಗೆ ಹೆಚ್ಚು ಭಯ ಶುರುವಾಯಿತು. 
ಅಪಾರ್ಥೈಡ್‌ ನೀತಿಯಿಂದ ಬಿಳಿಯರ ಬದುಕೂ ಗಂಡಾತರದಲ್ಲಿದೆ ಎಂದು ಅನೇಕ 
ಸಾಮಾನ್ಯ ಬಿಳಿಯರು ಕೂಡ ಭಾವಿಸತೊಡಗಿದರು. ಈ ಮನೋಭಾವ 
ಹೋಗಲಾಡಿಸಲು ಬೋಥಾ ಸಾಕಷ್ಟು ಚಡಪಡಿಸಿದರು. ಎಲ್ಲ ವ್ಯರ್ಥವಾಯಿತು. 
ಅನೇಕ ದಿನಗಳವರಿಗೆ ಮುಂದೂಡುತ್ತ ಬಂದು ೧೯೮೯ ನೇ ಆಗಸ್ಟ್‌ ೧೪ ರಂದು 
ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆ ವೇಳೆಗೆ ಅವರು ಪಾರ್ಶ್ವವಾಯು 
ಪೀಡಿತರಾಗಿದ್ದರು. ಆಗಸ್ಟ್‌ ೧೫ ರಂದು ಎಫ್‌.ಡಬ್ದೂ. ಡೆ ಕ್ಲರ್ಕ್‌ ದಕ್ಷಿಣ ಆಫ್ರಿಕಾದ 
ಅಧ್ಯಕ್ಷರಾಗಿ ಆಯ್ಕೆಯಾದರು. 


೧೯೮೯ನೇ ಸೆಪ್ಟೆಂಬರ್‌ ೭ ರಂದು ಆಳುವ ಬಿಳಿಯರ ನ್ಯಾಷನಲ್‌ ಪಾರ್ಟಿ 
೧೬೬ ಸ್ಥಾನಗಳಲ್ಲಿ ೮೪ ಸ್ಥಾನಗಳನ್ನು ಪಡೆಯಿತು. ಕಾನ್ಸರ್‌ವೇಟಿವ್‌ ಪಾರ್ಟಿ ೩೯ 
ಸ್ಥಾನಗಳನ್ನು ಗೆದ್ದುಕೊಂಡಿತು. ಡೆಮಾಕ್ರಟಿಕ್‌ ಮತ್ತು ಇಂಡಿಪೆಂಡೆಂಟ್‌ ಪಾರ್ಟಿಗಳು 
ವರ್ಣಭೇದ ನೀತಿಯನ್ನು ಪ್ರಬಲವಾಗಿ ವಿರೋಧಿಸುತ್ತವೆ. ತಮ್ಮ ಅಧಿಕಾರಾವಧಿಯಲ್ಲಿ 
ಬಿಳಿಯರ ಹಿಡಿತವನ್ನು ಕೊನೆಗೊಳಿಸುವುದಾಗಿ ಅಧ್ಯಕ್ಷ ಎಫ್‌.ಡಬ್ಲೂ.ಡಿ. ಕ್ಷರ್ಕ್‌ 
ಘೋಷಿಸಿದರು. ಕ್ಷರ್ಕ್‌ ಹೇಳುವುದಕ್ಕೂ ಅವರ ಸರ್ಕಾರ ಕಾರ್ಯ ನಿರ್ವಹಿಸುವುದಕ್ಕೂ 
ಅಂತರವಿದೆ ಎಂದು ಅಂದಿನ ಕಾಮನ್‌ವೆಲ್ತ್‌ ಮಹಾಕಾರ್ಯದರ್ಶಿ ರಾಂಫಲ್‌ 
ಟೀಕಿಸಿದರು. ಮಂಡೇಲಾ ಅವರು ಕ್ಷೆರ್ಕ್‌ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ 
ವ್ಯಕ್ತಪಡಿಸಿದರು. 


ಮಂಡೇಲಾ ಜೊತೆ ರಿವೋನಿಯಾ ವಿಚಾರಣೆಯಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿ 
ಇನ್ನೂ ಜೈಲಿನಲ್ಲಿದ್ದ ಸಿಸುಲು, ಅಹ್ಮದ್‌ ಕಥ್ರದಾ, ಮಲಂಗೆನಿ, ರೇಮಂಡ್‌ ಮಹ್ಮಬಾ 
ಮತ್ತು ಎಲಿಯಸ್‌ ಮೊತ್ತೊಲೆದಿ ಅವರನ್ನು ಅಧ್ಯಕ್ಷ ಕ್ಷರ್ಕ್‌ ೧೯೮೯ ನೇ ಅಕ್ಟೊಂಬರ್‌ 
೧೫ ರಂದು ಬಿಡುಗಡೆ ಮಾಡಿದರು. 


ಮಂಡೇಲಾ ಬಿಡುಗಡೆ 


೧೯೯೦ನೇ ಫೆಬ್ರುವರಿ ೨ರಂದು ಎ.ಎನ್‌.ಸಿ. ಮೇಲೆ ಹೇರಿದ್ದ ನಿಷೇಧವನ್ನು 
ತೆಗೆಯಲಾಯಿತು. ಫೆಬ್ರುವರಿ ೧೧ರಂದು ಮಂಡೇಲಾ ಅವರನ್ನು ಬಿಡುಗಡ 
ಮಾಡಲಾಯಿತು. ಕರಿಯರು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮುಂದುವರಿಸಬೇಕೆಂದು 
ಅವರು ಬಿಡುಗಡೆಯ ದಿನದಂದೇ ಕರೆ ನೀಡಿದರು. "ಸ್ಟಾರ್‌' ಪತ್ರಿಕೆ ಅವರ ಸಂದರ್ಶನ 


ಅಲ್ಲೋಲ ಕಲ್ಲೋಲ / ೯೧ 


ವನ್ನು ಪ್ರಕಟಿಸಿತು. ಬಿಡುಗಡೆಯ ನ೦ತರ ಕೇಪ್‌ಟೌನಿನ ನಗರ ಭವನದ ಹೊರಗಡೆ 
೫ ಲಕ್ಷಕ್ಕೂ ಹೆಚ್ಚು ಸೇರಿದ ಜನತೆಗೆ ಶಾಂತಿ, ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯದ ಶುಭ 
ಕೋರಿದರು. ನಾನು ನಿಮ್ಮ ಮುಂದೆ ಪ್ರವಾದಿ ಆಗಿ ನಿಂತಿಲ್ಲ. ಆದರೆ ನೀವೇಲ್ಲಾ 
ಜನತೆಯ ವಿನಮ್ರ ಸೇವಕನಾಗಿ ನಿಂತಿದ್ದೇನೆ ಎಂದರು. 


ಕರಿಯರು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಪಡೆಯುವವರೆಗೆ 
ತಮ್ಮ ಹೋರಾಟ ಮುಂದುವರಿಯುವುದು ಎಂದು ಮಂಡೇಲಾ ಘೋಷಿಸಿದರು. 
ಬಿಳಿಯ ಅಲ್ಪಸಂಖ್ಯಾತರು ತಮ್ಮ ಪ್ರಾಬಲ್ಯವನ್ನು ಹೇರುವವರೆಗೆ ದಕ್ಷಿಣ ಆಫ್ರಿಕಾದಲ್ಲಿ 
ಶಾಂತಿ ನೆಲೆಸಲಾರದು ಎಂದು ಎಚ್ಚರಿಸಿದರು. ದುರ್ದೈವದಿಂದ ಬಿಳಿಯರು ಪ್ರಜಾಸತ್ತೆಯ 
ವಾಸ್ತವತೆಗೆ ಹೆದರುತ್ತಾರೆ. ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಅಪಾರ್ಥೈಡ್‌ 
ನೀತಿ ಇರುವವರೆಗೆ ಸಶಸ್ತ ಹೋರಾಟ ಮುಂದುವರಿಯುವುದು ಎಂದು ಅವರು 
೧೯೯೦ನೇ ಫೆಬ್ರುವರಿ ೧೨ರಂದು ಸ್ಪಷ್ಟಪಡಿಸಿದರು. ಎ.ಎನ್‌.ಸಿ.ಯ ಸಶಸ್ತ್ರ ಹೋರಾಟ 
ದಲ್ಲಿ ಜೀವಹಾನಿಗೆ ಅವಕಾಶವಿಲ್ಲ. ಸರ್ಕಾರಿ ಕಟ್ಟಡಗಳನ್ನು ಸ್ಫೋಟಿಸುವಾಗ ಮತ್ತು 
ಇತರ ವಿದ್ವಂಸಕ ಕೃತ್ಯಗಳಲ್ಲಿ ತೊಡಗುವಾಗ ಜೀವಹಾನಿಯಾಗದಂತೆ ಮುನ್ನೆಚ್ಚರಿಕೆ 
ವಹಿಸಬೇಕೆಂಬುದು ಎ.ಎನ್‌.ಸಿ.ಯ ಸಶಸ್ತ್ರ ಹೋರಾಟದ ವಿಭಾಗವಾದ ಉಮ್‌ 
ಖೊಂಟೊ ವೆ ಸಿಜ್ಜೆಯ ಕಟ್ಟಪ್ಪ ತಣೆಯಾಗಿದೆ. ಶಾಂತಿ ಪ್ರಿಯ ನೆಲ್ಸನ್‌ ಮಂಡೇಲಾ 
ಅವರು ಸಶಸ್ತ್ರ ಹಸರ ನಿರ್ಧಾರ ಕೈಗೊಳ್ಳುವಂಥ ಪರಿಸ್ಥಿತಿ ಸೃಷ್ಟಿಸಿರುವ 
ವರ್ಣಭೇದ ನೇತಿಯ ವಿರುದ್ಧ ಜಗತ್ತಿನಾದ್ಯಂತ ಜನಾ೦ದೋಲನಗಳಾಗ ತೊಡಗಿದವು. 


ಅಪಾರ್ಥೈಡ್‌ ವಿರುದ್ದದ ಜಂಟೀ ಹೋರಾಟಕ್ಕೆ ಸಂಬಂಧಿಸಿದಂತೆ ನೆಲ್ಲನ್‌ 
ಮಂಡೇಲಾ ಅವರು ಅನೇಕ ಸಮಸ್ಯೆಗಳನ್ನು ನಿಗೆಕಿರಿಸಬೇಕಾಯತು. ದಕ್ಷಿಣ ಆಫ್ಟಿಕಾದಲ್ಲಿ 
೬೦ ಲಕ್ಷ ಜುಲುಗಳಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆ ಇರುವ ಕರಿಯ 'ಜನಾಂಗವದು: 
ಜುಲುಲ್ಯಾಂಡಿನ ನಾಯಕ ಬುಥಲೆಜಿಯ ರಾಜಕೀಯ ಸಂಘಟನೆಯಾದ ಇಂಥಾ 
ಚಳವಳಿಯಲ್ಲಿ ೧೦ ಲಕ್ಷ ಜುಲುಗಳಿದ್ದಾರೆ. ಬಂಟುಸ್ತಾನಕ್ಕೆ ಸಂಬಂಧಿಸಿದಂತೆ ಇದು 
ಅತಿ ಪ್ರಬಲ ಸಂಘಟನೆ. ಈ ಸಂಘಟನೆ ಎ.ಎನ್‌.ಸಿ. ಮತ್ತು ಸರ್ವಪಕ್ಷಗಳ ಯೂನೈಟೆಡ್‌ 
ಡೆಮಾಕ್ರಟಿಕ್‌ ಫ್ರಂಟ್‌ ಜೊತೆ ಸಹಕರಿಸಿದರೆ ಅಪಾರ್ಥೈಡ್‌ ವಿರುದ್ಧದ Fs 
ಇನ್ನೂ ಪ್ರಬಲವಾಗುತ್ತದೆ. ಆದರೆ ಇಂಕಥಾ ಕಾರ್ಯಕರ್ತರು ಎ.ಎನ್‌.ಸಿ. ಮತ್ತು 
ಯು.ಡಿ.ಎಫ್‌. ಕಾರ್ಯಕರ್ತರ ಎರುದ್ಧ ಸೆಣಸುತ್ತಾರೆ. 


ಜುಲುಗಳಲ್ಲಿ ಬಹಳಸಷ್ಟು ಯುವಕರು ಎ.ಎನ್‌.ಸಿ. ಪ್ರತಿಪಾದಕರಾಗಿದ್ದಾರೆ. 
ಅವರ ಎರುದ್ಧ ಕೂಡ ಇಂಕಥಾ ಕಾರ್ಯಕರ್ತರು ಘರ್ಷಣೆಗೆ ಇಳಿಯುತ್ತಾರೆ. 


೯೨ / ನೆಲ್ಸನ್‌ ಮಂಡೇಲಾ 


ಇಂಕಥಾ ಕಾರ್ಯಕರ್ತರು ಭಾರತೀಯರು ಮತ್ತು ಬೇರೆ ಕರಿಯ ಜನಾಂಗದವರ 
ಜೊತೆಗೂ ಘರ್ಷಣೆಗೆ ಇಳಿಯುವುದು ಸಾಮಾನ್ಯವಾಗಿದೆ. ಈ ಸಮಸ್ಯೆ ಬಗೆಹರಿಸುವಲ್ಲಿ 
ನೆಲ್ಲನ್‌ ಮಂಡೇಲಾ ಹೆಚ್ಚಿನ ಆಸಕ್ತಿ ತಾಳಿದ್ದಾರೆ. ಎಲ್ಲ ಜನಾಂಗಗಳ ಕರಿಯರ, 
ಭಾರತೀಯರ, ಅಪಾರ್ಥೈಡ್‌ ಅನ್ನು ವಿರೋಧಿಸುವ ಬಿಳಿಯರ ಹಾಗೂ ಇವರೆಲ್ಲರ 
ರಕ್ತಸಂಬಂಧದಿಂದ ಹುಟ್ಟಿ ಬೆಳೆದ ಮತ್ತು ಹೊಸ ಸಂಸ್ಕೃತಿಯ ಪ್ರತೀಕವಾದ ಮಿಶ್ರವರ್ಣೀ 
ಯರ ಒಗ್ಗಟ್ಟಿನಿಂದ ಮಾತ್ರ ಹೊಸ ಸಮಾಜದ ನಿರ್ಮಾಣ ಸಾಧ್ಯ ಎಂಬುದು 
ಮಂಡೇಲಾ ಸ್ಪಷ್ಟ ನಿಲುವಾಗಿತ್ತು. 


ದಕ್ಷಿಣ ಆಫ್ರಿಕಾದಲ್ಲಿ ಮೊದಲಿನಿಂದಲೂ ವರ್ಣಭೇದ ನೀತಿ ವಿರುದ್ಧ ಹೋರಾಡು 
ತ್ತಿರುವ ಭಾರತೀಯರ ಬಗ್ಗೆ ಅವರಿಗೆ ವಿಶೇಷವಾದ ಪ್ರೀತಿ ಇತ್ತು ೧೯೯೦ನೇ 
ಫೆಬ್ರುವರಿ ೨೫ರಂದು ದರ್ಬಾನ್‌ನಲ್ಲಿ ಬೃಹತ್‌ ಬಹಿರಂಗ ಸಭೆಯನ್ನು ಉದ್ದೇಶಿಸಿ 
ಮಾತನಾಡುವಾಗ ಅವರು ನತಾಲ್‌ ಪ್ರಾಂತದಲ್ಲಿನ ಭಾರತೀಯರ ಬಗ್ಗೆ ಕಾಳಜಿ 
ವ್ಯಕ್ತಪಡಿಸಿದರು. ಜುಲುಗಳು ಅವರ ಮೇಲೆ ಇತ್ತೀಚೆಗೆ ಮಾಡಿದ ಹಲ್ಲೆಯನ್ನು 
ಖಂಡಿಸಿದರು. ಭಾರತೀಯರ ಮತ್ತು ಆಫ್ರಿಕಾ ಜನಾಂಗಗಳ ಮಧ್ಯೆ ಒಡಕನ್ನುಂಟು 
ಮಾಡುವುದೆಂದರೆ ವರ್ಣಭೇದ ನೀತಿಗೆ ಸಹಾಯ ಮಾಡಿದಂತೆ ಎಂದ ಅವರು 
ಅಂಥ ಶಕ್ತಿಗಳಿಗೆ ಅವಕಾಶ ಕೊಡಬಾರದು ಎಂದು ಜನತೆಗೆ ಕರೆ ನೀಡಿದರು. 
ಅಂಥವರು ವಿಮೋಚನಾ ಹೋರಾಟಗಳ ವೈರಿ ಎಂದು ತಿಳಿಸಿದರು. ದಕ್ಷಿಣ ಆಫ್ರಿಕಾದಲ್ಲಿ 
ಸಂಘಟಿತ ರಾಜಕೀಯ ಪ್ರಜ್ಞೆ ಮೂಡಿಸಿದ ಮೊದಲ ಪಕ್ಷವೆಂದರೆ ೧೮೯೪ ರಲ್ಲಿ 
ಮಹಾತ್ಮಗಾಂಧಿ ಅವರು ಸ್ಥಾಪಿಸಿದ ನತಾಲ್‌ ಇಂಡಿಯನ್‌ ಕಾಂಗ್ರೆಸ್‌ ಎಂದು ಅವರು 
ಸ್ಮರಿಸಿದರು. ಡಾ| ಯೂಸುಫ್‌ ದಾದೂ, ಡಾ। ಮೋಂಟಿ ನಾಯ್ಕರ್‌ ಮತ್ತು 
ಡಾ| ಕ್ಷುಮಾ ಅವರ "ಡಾಕ್ಟರ್ಸ್‌ ಪ್ಯಾಕ್ಟ್‌ ಅನ್ನು ಜ್ಞಾಪಿಸಿ ಅದರ ಮಹತ್ವವನ್ನು ತಿಳಿ 
ಹೇಳಿದರು. 


ಮಂಡೇಲಾ ಅವರ ಪ್ರತಿ ಮಾತಿಗೂ ಅವರ ನಾಡಿನಲ್ಲಿ ಮತ್ತು ಜಗತ್ತಿನಲ್ಲಿ 
ಬೆಲೆ ಬಂದಿತು. ಅವರ ಮಾರ್ಗದರ್ಶನದಲ್ಲಿ ಅಪಾರ್ಥೈಡ್‌ ವಿರೋಧಿ ಸಂಯುಕ್ತ 
ಹೋರಾಟ ಯಶಸಿಯಾಯಿತು. 


ಅಲ್ಲೋಲ ಕಲ್ಲೋಲ / ೯೩ 


"Whites are fellow South Africans and we want them to feel 
safe and we appreciate the contribution they have made to the 
development of the country" ಎ೦ದು ಮಂಡೇಲಾ ಅವರು ಬಿಡುಗಡೆಯಾದ 
ತಕ್ಷಣ ಹೇಳಿದ ಮಾತಿದು. ಅವರ ವಿಚಾರಗಳು ಮಹೋನ್ನತವಾಗಿವೆ. ಕಹಿ ಭಾವನೆ 
ಗಳೊಂದಿಗೆ ಹೊಸ ದಕ್ಷಿಣ ಆಫ್ರಿಕಾ ರೂಪುಗೊಳ್ಳುವುದು ಅವರಿಗೆ ಬೇಕಿದ್ದಿಲ್ಲ. ಅವರು 
ಕಾಣ ಬಯಸಿರುವುದು ಅವರ ಕನಸಿನ ದಕ್ಷಿಣ ಆಫ್ರಿಕಾ. ಯಾವುದೇ ಐತಿಹಾಸಿಕ 
ಕಾರಣಗಳಿಂದಲೂ ಅಲ್ಲಿ ಮೇಲು ಕೀಳು ಭಾವನೆ ಇರಬಾರದು ಎಂಬುದು ಅವರ 
ನಿಲುವಾಗಿತ್ತು. ಸ್ವತಂತ್ರ ದಕ್ಷಿಣ ಆಫ್ರಿಕಾಗೆ "ಸ್ವಾತಂತ್ರ್ಯ ಘೋಷಣೆ'ಯೆ ದಾರಿದೀಪ 
ವಾಗಿರುವುದು. 


ಅವರ ಬಿಡುಗಡೆಯ ನ೦ತರ ಕರಿಯ ಜನಾ೦ಗಗಳಲ್ಲಿ ಉಂಟಾದ ಹಿ೦ಸಾತ್ಮಕ 
ಘರ್ಷಣೆಗಳು ಅವರ ಮನನೋಯಿಸಿದವು. ಅಪಾರ್ಥೈಡ್‌ ವ್ಯವಸ್ಥೆಯ ಪರವಾಗಿರುವ 
ಬಿಳಿಯರು ಈ ಘರ್ಷಣೆಗಳ ಹಿಂದೆ ಇದ್ದಾರೆ ಎಂದು ಅವರು ತಿಳಿಸಿದರು. ಇಂಕಥಾ 
ಚಳವಳಿಯನ್ನು ಬೆಂಬಲಿಸುವ ಬಿಳಿಯರ ಬಗ್ಗೆ ಎಚ್ಚರಿಕೆಯಿ೦ದ ಇರಬೇಕಾದುದು 
ಜುಲುಗಳ ಕರ್ತವ್ಯವಾಗಿತ್ತು. ಆದರೆ ಬುಥಲೆಜಿಯ ಅಧಿಕಾರ ದಾಹ ಕಡಿಮೆಯಾಗಿ 
ವಾತಾವರಣ ತಿಳಿಗೊಳ್ಳಲು ಬಹಳಷ್ಟು ಕಾಲ ಬೇಕೆನಿಸಿತು. ಮಂಡೇಲಾ ಬಿಡುಗಡೆ 
ಯಾದಂದಿನಿಂದ ಇಲ್ಲಿಯವರೆಗೆ ಬುಥಲೆಜಿಯ ಅಧಿಕಾರ ದಾಹಕ್ಕೆ ಮತ್ತು ವರ್ಣಭೇದ 
ನೀತಿ ಅನುಸರಿಸುತ್ತಿರುವವತ ಕುತಂತ್ರಕ್ಕೆ ೩೦೦೦ ಕ್ಕೂ ಹೆಚ್ಚು ಮಂದಿ ಇಂಕಥಾ 
ಮತ್ತು ಎ.ಎನ್‌.ಸಿ. ಬೆಂಬಲಿಗರು ಬಲಿಯಾಗಿದ್ದರು. 


೯೪ / ನೆಲ್ಸನ್‌ ಮಂಡೇಲಾ 


ಕರಿಯರು ತಮ್ಮ ತಮ್ಮೊಳಗೆ ಕಚ್ಚಾಡುತ್ತ ಜೀವ, ಸಮಯ ಮತ್ತು ಶ್ರಮವನ್ನು 
ಹಾಳುಮಾಡಿಕೊಳ್ಳುವುದರಿಂದ ಏನೂ ಸಾಧಿಸದಂತಾಗುವುದಿಲ್ಲ. ಅವರೆಲ್ಲ ಒಂದಾಗಿ 
ರಚನಾತ್ಮಕ ತೊಡಗಬೇಕಿದೆ. ಹೊಸ ದಕ್ಷಿಣ ಆಫ್ರಿಕಾ ನಿರ್ಮಿಸುವ ಸಮಯ ಇದಾಗಿದೆ 
ಎ೦ಬುದನ್ನು ಮನವರಿಕೆ ಮಾಡುವಲ್ಲಿ ಅವರು ಸಫಲರಾದರು. 


ಹಿ೦ಸೆಯನ್ನು ಶಮನಗೊಳಿಸುವ ಉದ್ದೇಶದಿ೦ದ ಮಂಡೇಲಾ ಅವರು ನತಾಲ್‌ 
ಪ್ರಾಂತದಲ್ಲಿ ನಡೆದ ರ್ಯಾಲಿಯಲ್ಲಿ ಜುಲು ನಾಯಕ ಮಂಗೊಸುಥು ಗಟ್‌ಷಾ ಬುಥಲೆಜಿ 
ಜೊತೆ ಮಾತನಾಡಬೇಕಿತ್ತು. ಆದರೆ ೧೯೯೦ ನೇ ಮಾರ್ಚ್‌ ೩೦ ರಂದು ಮಂಡೇಲಾ 
ಅವರು ರ್ಯಾಲಿಯಲ್ಲಿ ಭಾಗವಹಿಸುವುದನ್ನು ರದ್ದುಗೊಳಿಸಲಾಯಿತು. 


ನತಾಲ್‌ ಪ್ರಾಂತದಲ್ಲಿ ಜುಲು ಕರಿಯರು ಬೃಹತ್‌ ಸಂಖ್ಯೆಯಲ್ಲಿ ಇರುವುದರಿಂದ 
ಎ.ಎನ್‌.ಸಿ.ಯನ್ನು ಒಳಗೊ೦ಡ ಸಂಯುಕ್ತ ಪ್ರಜಾಸತ್ತಾತ್ಮಕ ರಂಗದ ಕಾರ್ಯಕರ್ತರ 
ಮೇಲೆ ಇಂಕಥಾ ಕಾರ್ಯಕರ್ತರು ಹಲ್ಲೆ ಮಾಡುವುದು ಸಾಮಾನ್ಯವಾಗಿದೆ. ಆ 
ಪ್ರಾಂತದಲ್ಲಿ ಅನೇಕ ಸಲ ಪುಟ್ಟ ರಣರಂಗಗಳೇ ನಿರ್ಮಾಣವಾಗುತ್ತವೆ. ಇಂಥ 
ಪರಿಸ್ಥಿತಿಯಲ್ಲಿ ಬುಥಲೆಜಿ ಜೊತೆ ಮಂಡೇಲಾ ಅವರು ರ್ಯಾಲಿಯಲ್ಲಿ ಭಾಗವಹಿಸುವುದಕ್ಕೆ 
ಎ.ಎನ್‌.ಸಿ. ಕಾರ್ಯಕರ್ತರು ಇಷ್ಟಪಡಲಿಲ್ಲ. ವರ್ಣಭೇದ ನೀತಿಯ ದಕ್ಷಿಣ ಆಫ್ರಿಕಾ 
ಸರ್ಕಾರದ ಮೇಲೆ ಎಶ್ವದ ರಾಷ್ಟ್ರಗಳು ಆರ್ಥಿಕ ದಿಗ್ಬಂಧನ ಹೇರುವುದನ್ನು ಮತ್ತು 
ಎ.ಎನ್‌.ಸಿ.ಯ ಗೆರಿಲ್ಲಾ ಹೋರಾಟವನ್ನು ಬುಥಲೆಜಿ ವಿರೋಧಿಸಿದ್ದರು. ಬುಥಲೆಜಿಯನ್ನು 
ಎ.ಎನ್‌.ಸಿ. ಕಾರ್ಯಕರ್ತರು ವಿರೋಧಿಸುವುದಕ್ಕೆ ಇವು ಕೂಡ ಕಾರಣವಾಗಿದ್ದವು. 


ಇಂಕಥಾ ಕಾರ್ಯಕರ್ತರ ಹಿಂಸಾತ್ಮಕ ಚಟುವಟಿಕೆಗಳಿಂದಾಗಿ ನೆಲ್ಸನ್‌ ಮಂಡೇಲಾ 
ಅವರು ೧೯೯೦ನೇ ಏಪ್ರಿಲ್‌ ೨ರಂದು ಅನಿರೀಕ್ಷಿತವಾಗಿ ಹಿಂಸೆಗೆ ವಿರೋಧವಾಗಿ 
ಸರ್ಕಾರವನ್ನು ಬೆಂಬಲಿಸುವ ಪರಿಸ್ಥಿತಿ ಬಂದೊದಗಿತು. ಆದರೆ ಶಾಂತಿ ಮತ್ತು 
ಕಾನೂನು ಪಾಲನೆ ಸಚಿವ ಅಡ್ರಿಯನ್‌ ವ್ಹೋಕ್‌ ಎ.ಎನ್‌.ಸಿ.ಗೆ ವಿರುದ್ಧವಾಗಿ 
ಹಲ್ಲೇಕೋರರನ್ನು ಪರೋಕ್ಷವಾಗಿ ಬೆಂಬಲಿಸಿದ್ದನ್ನು ಅವರು ತೀವ್ರವಾಗಿ ಖಂಡಿಸಿದರು. 
ಶಾಂತಿ ರ್ಯಾಲಿಯನ್ನು ರದ್ದುಗೊಳಿಸಿದಂದಿನಿಂದ ಎ.ಎನ್‌.ಸಿ. ಮತ್ತು ಇಂಕಥಾ ಮಧ್ಯೆ 
ಭಾರೀ ಬಿರುಕುಗಳುಂಟಾದವು. 

೧೯೯೦ನೇ ಮೇ ೨, ೩ ಮತ್ತು ೪ರಂದು ಎ.ಎನ್‌.ಸಿ. ಜೊತೆ ಔಪಚಾರಿಕ 
ಸಭೆ ನಡೆಸುವುದಾಗಿ ಸರ್ಕಾರ ಏಪ್ರಿಲ್‌ ೭ ರಂದು ಘೋಷಿಸಿತು. ಮೇ ೩ ರಂದು 


ಸರ್ಕಾರದ ಜೊತೆ ಎ.ಎನ್‌.ಸಿ.ಯ ಮಾತುಕತೆ ಪ್ರಾರಂಭವಾದವು. ಎ.ಎನ್‌.ಸಿ. ನಿಯೋಗ 
ದಲ್ಲಿ ಇಬ್ಬರು ಬಿಳಿಯರು ಇದ್ದರು. ಪ್ರಜಾಸತ್ತಾತ್ಮಕ ಬದಲಾವಣೆಗೆ ಅನೇಕ ಬಿಳಿಯರು 


ಹೊಸ ಅಲೆ / ೯೫ 


ಹೆದರುತ್ತಾರೆ. ಎಂಬುದರ ಪ್ರಜ್ಞೆ ಎ.ಎನ್‌.ಸಿ.ಗೆ ಇದೆ. ಆದರೆ ಆ ರೀತಿ ಭಯಪಡುವ 
ಅಗತ್ಯವಿಲ್ಲ ಎಂದು ಮಾತುಕತೆ ಸಂದರ್ಭದಲ್ಲ ಮಂಡೇಲಾ ಸ್ಪಷ್ಟಪಡಿಸಿದರು. ೭೮ 
ವರ್ಷಗಳ ನ೦ತರ ನಡೆಯುತ್ತಿರುವ ಪ್ರಥಮ ಗ೦ಭೀರ ಸಭೆ ಇದು ಎಂದು ತಿಳಿಸಿದರು. 


ದಕ್ಷಿಣ ಆಫ್ರಿಕಾಗೆ ಮತ್ತು ಅದರ ಎಲ್ಲ ಜನತೆಗೆ ಹೊಸ ಪ್ರಜಾಸತ್ತಾತ್ಮಕ ಹಂಚಿಕೆಯೆ 
ನಮ್ಮ ಅಂತಿಮ ಗುರಿ ಎಂದು ಅಧ್ಯಕ್ಷ ಕ್ಷರ್ಕ್‌ ಹೇಳಿದರು. ನಮ್ಮ ಸಮಸ್ಯೆಗಳನ್ನು 
ಸಂಧಾನ ಮೂಲಕ ಬಗೆಹರಿಸಕೊಳ್ಳೋಣ ಎಂದರು. ಜನರ ಬಣ್ಣ ಅವರ ಸ್ಥಾನ 
ನಿರ್ಧರಿಸುವ ವಿಚಾರ ಫ್ಲೇಗಿನಂತೆಯೇ ದಿಗಿಲುಗೊಳಿಸುವಂಥದ್ದು ಎಂದು ಮಂಡೇಲಾ 
ನುಡಿದರು. 


ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ ೩ ದಶಕಗಳಷ್ಟು ಹಳೆಯದಾದ ಗೆರಿಲ್ಲಾ 
ಹೋರಾಟವನ್ನು ರದ್ದುಗೊಳಿಸುವುದಾಗಿ ೧೯೯ ೦ನೇ ಆಗಸ್ಟ್‌ ೬ ರಂದು ಘೋಷಿಸಿತು. 
ಘೋಷಣೆಗೆ ಮೊದಲು ೧೪ ಗಂಟೆ ಕಾಲ ಮಾತುಕತೆ ನಡೆಸಿತು. ಸಂಧಾನ ಮುಂದು 
ವರಿಸಲು ಮತ್ತು ಹೊಸ ಸಂವಿಧಾನ ರಚಿಸಲು ಎ.ಎನ್‌.ಸಿ.ಯ ಈ ಕ್ರಮ ಹೆಚ್ಚಿನ 
ಅವಕಾಶ ಕಲ್ಪಿಸಿಸಿತು. 


ಭಾರತರತ್ನ 


ಐದು ದಿನಗಳ ಭೇಟಿಗಾಗಿ ೧೯೯೦ನೇ ಅಕ್ಟೋಬರ್‌ ೧೫ರಂದು ಭಾರತಕ್ಕೆ 
ಬಂದ ನೆಲ್ಸನ್‌ ಮಂಡೇಲಾ ಅವರಿಗೆ ಭವ್ಯ ಸ್ವಾಗತ ನೀಡಲಾಯಿತು. ರಾಷ್ಟ್ರವೊಂದರ 
ನಾಯಕನಿಗೆ ನೀಡುವ ಗೌರವಾದರಗಳನ್ನು ಅವರಿಗೆ ನೀಡಲಾಯಿತು. ಅಕ್ಟೋಬರ್‌ 
೧೬ರಂದು ಅವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ "ಭಾರತರತ್ನ' ಪ್ರಶಸ್ತಿ ಪ್ರದಾನ 
ಮಾಡಲಾಯಿತು. ರಾಷ್ಟ್ರಪತಿ ಭವನದಲ್ಲಿ ನಡದ ಸಮಾರಂಭದಲ್ಲಿ ರಾಷ್ಟ್ರಪತಿ ಆರ್‌. 
ವೆಂಕಟರಾಮನ್‌ ಅವರು ಪ್ರಶಸ್ತಿ ನೀಡಿದರು. 


ಮಂಡೇಲಾ ಅವರು ಅಕ್ಟೋಬರ್‌ ೧೭ ರಂದು ಆಗ್ರಾ ಮತ್ತು ವಾರಣಾಸಿಗೆ 
ಭೇಟಿ ನೀಡಿದರು. ವಾರಣಾಸಿಯಲ್ಲಿನ ಬನಾರಸ್‌ ಹಿಂದೂ ವಿಶ್ವವಿದ್ಯಾಲಯ ಅವರಿಗೆ 
ಗೌರವ ಪದವಿ ನೀಡಿ ಸತ್ಕರಿಸಿತು. ಅಕ್ಟೋಬರ್‌ ೧೮ ರಂದು ನೆಲ್ಲನ್‌ ಮಂಡೇಲಾ 
ಅವರಿಗೆ ಪಶ್ಚಿಮ ಬ೦ಗಾಳ ಸರ್ಕಾರ ಕಲ್ಕತ್ತಾದ ರಣಜಿ ಸ್ಟೇಡಿಯಂನಲ್ಲಿ ನೀಡಿದ 
ಸತ್ಕಾರ ಅನನ್ಯವಾಗಿತ್ತು. ಸ್ಟೇಡಿಯಂನಲ್ಲಿ ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದರು. 


ಬಿಳಿಯ ಸರ್ಕಾರದ ವಿಶೇಷ ಹತ್ಯಾ ದಳ ಕಳದ ೩ ತಿಂಗಳ ಅವಧಿಯಲ್ಲಿ 
ಸುಮಾರು ೫ ಸಾವಿರ ಮಂದಿಯ ಕೊಲೆ ಮಾಡಿದೆ. ನತಾಲ್‌ ಪ್ರಾಂತದಲ್ಲಿ ೪ 


೯೬ / ನೆಲ್ಸನ್‌ ಮಂಡೇಲಾ 


ಸಾವಿರ ಮಂದಿಯ ಕೊಲೆಯಾಗಿದೆ. ಟ್ರಾನ್‌ವಾಲ್‌ ಪ್ರಾಂತದಲ್ಲಿ ಸಾವಿರ ಮಂದಿಯ 
ಕೊಲೆ ಮಾಡಲಾಗಿದೆ ಎಂದು ಅವರು ಆ ಸಂದರ್ಭದಲ್ಲಿ ತಿಳಿಸಿದರು. 


ಆಫ್ರಿಕಾ ನಿಧಿಗೆ ಭಾರತ ಸರ್ಕಾರ ೫೦ ಲಕ್ಷ ಡಾಲರ್‌ ನೀಡಿದ್ದಕ್ಕೆ ಮಂಡೇಲಾ 
ಕೃತಜ್ಞತೆ ಸಲ್ಲಿಸಿದರು. ಎ.ಎನ್‌.ಸಿ. ಕಾರ್ಯಕರ್ತರಿಗೆ ಬೇಕಾಗುವ ವಸ್ತುಗಳ ಖರೀದಿಗಾಗಿ 
ಎರಡು ಕೋಟಿ ರೂ. ಕೊಡುವುದಾಗಿ ಪ್ರಧಾನಿಯಾಗಿದ್ದ ವಿ.ಪಿ. ಸಿಂಗ್‌ ಭರವಸೆ 
ನೀಡಿದ್ದನ್ನು ಜ್ಞಾಪಿಸಿಕೊ೦ಡರು. 


ಅದೇ ದಿನ ಕಲ್ಕತ್ತಾದ ರಾಜಭವನದಲ್ಲಿ ರಾಜ್ಯಪಾಲ ನೂರುಲ್‌ ಹಸನ್‌ ಮೂಲಕ 
ಬಜಾಜ್‌ ಜನ್ಮಶತಮಾನೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಹತ್ಮಾ ಗಾಂಧಿ 
ಅವರ ವಿಚಾಸರ ಮತ್ತು ತತ್ವಗಳನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಭಾರತದ 
ಜೊತೆ ದುಡಿಯುವುದಾಗಿ ಅವರು ಪ್ರತಿಜ್ಞೆ ಮಾಡಿದರು. 


ಮಂಡೇಲಾ ಅವರು ಕಲ್ಕತ್ತಾದಲ್ಲಿ ಸನ್ಮಾನಿತರಾದ ದಿನದಂದೇ ದಕ್ಷಿಣ ಆಫ್ರಿಕಾದ 
ಅಧ್ಯಕ್ಷ ಕ್ಲರ್ಕ್‌ ನತಾಲ್‌ ಪ್ರಾಂತದಲ್ಲಿ ತುರ್ತು ಪರಿಸ್ಥಿತಿ ರದ್ದುಗೊಳಿಸಿದರು. ೧೯೮೬ನೇ 
ಜೂನ್‌ ೧೨ ರಿಂದ ಕೇಪ್‌ ಆಫ್‌ ಗುಡ್‌ ಹೋಪ್‌, ಆರೇಂಜ್‌ ಫ್ರೀ ಸ್ಟೇಟ್‌ ಮತ್ತು 
ಟ್ರಾನ್ಸ್‌ವಾಲ್‌ಗಳಲ್ಲಿ ಜೂನ್‌ ತಿ೦ಗಳಲ್ಲೇ ತುರ್ತುಪರಿಸ್ಥಿತಿಯನ್ನು ರದ್ದುಗೊಳಿಸಲಾಗಿತ್ತು. 
ತುರ್ತುಪರಿಸ್ಥಿತಿಯ ವೇಳೆ ನತಾಲ್‌ ಪ್ರಾ೦ತದಲ್ಲಿ ನಡೆದ ಗುಂಪುಘರ್ಷಣೆಗಳಲ್ಲಿ ೪ 
ಸಾವಿರ ಮಂದಿ ಸತ್ತಿದ್ದಾರೆ. 


ಮಂಡೇಲಾ ಅವರು ಅಕ್ಟೋಬರ್‌ ೧೯ ರಂದು ಐದು ದಿನಗಳ ಭೇಟಿಗಾಗಿ 
ಕಲ್ಕತ್ತಾದಿಂದ ಜಕಾರ್ತಾಗೆ ಹೋದರು. ಅದೇ ದಿನ ದಕ್ಷಿಣ ಆಫ್ರಿಕಾದಲ್ಲಿ ಆಳುವ 
ಪಕ್ಷವಾದ ನ್ಯಾಷನಲ್‌ ಪಾರ್ಟಿ ಸೇರಲು ಎಲ್ಲ ಜನಾಂಗಗಳಿಗೆ ಅವಕಾಶ ನೀಡಲಾಯಿತು. 
ಇಂದು ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರು, ಮಿಶ್ರವರ್ಣೀಯರು ಮತ್ತು ಭಾರತೀಯರು 
ಕೂಡ ನ್ಯಾಷನಲ್‌ ಪಾರ್ಟಿಯ ಸದಸ್ಯರಾಗಬಹುದು. 


ಕಾಲು ಶತಮಾನದ ವರೆಗೆ ಗಡಿಪಾರಿನಲ್ಲಿದ್ದ ಎ.ಎನ್‌.ಸಿ. ಅಧ್ಯಕ್ಷ ಆಲಿವರ್‌ 
ಟಾ೦ಬೊ ಜಾಂಬಿಯಾದ ರಾಜಧಾನಿ ಲುಸಾಕಾದಿಂದ ದಕ್ಷಿಣ ಆಫ್ರಿಕಾಗೆ ಬಂದರು. 
೧೯೯೦ನೇ ಡಿಸೆಂಬರ್‌ ೧೪ರಂದು ಜೊಹಾನ್ಸ್‌ಬರ್ಗ್‌ನಲ್ಲಿ ಮೂರು ದಿನಗಳ 
ಎ.ಎನ್‌.ಸಿ. ಸಮ್ಮೇಳನ ಉದ್ಭಾಟನೆ ಮಾಡಿದರು. ೩೦ ವರ್ಷಗಳ ನಂತರ ಮೊದಲ 
ಬಾರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಎ.ಎನ್‌.ಸಿ. ಸಮ್ಮೇಳನವಿದು. ೩೬ ದೇಶಗಳಿಂದ 
ಬಂದ ೧೬೦೦ಕ್ಕೂ ಹೆಚ್ಚಿನ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. 
ಮಂಡೇಲಾ ಅವರು ಎ.ಎನ್‌.ಸಿ. ಯ ಉಪಾಧ್ಯಾಕ್ಷರಾಗಿ ಆಯ್ಕೆಯಾದರು. 


ಹೊಸ ಅಲೆ / ೯೭ 


೧೯೯೧ನೇ ಏಪ್ರಿಲ್‌ ೨೦ ರೊಳಗಾಗಿ ಕರಿಯರ ಉಪನಗರಗಳಲ್ಲಿ ನಡೆಯು 
ತ್ತಿರುವ ಹಿ೦ಸೆಯನ್ನು ತಡೆಗಟ್ಟಿಬೇಕು. ಉಳಿದ ರಾಜಕೀಯ ಕೈದಿಗಳ ಬಿಡುಗಡೆ 
ಮಾಡಬೇಕು. ಮತ್ತು ಎಲ್ಲ ಗಡಿಪಾರಾದವರು ವಾಪಸ್‌ ಬರಲು ಅನುಮತಿ ನೀಡಬೇಕು. 
ಎಲ್ಲ ದಬ್ಬಾಳಿಕೆಯ ಕಾಯ್ದೆಗಳನ್ನು ರದ್ದುಗೊಳಿಸಬೇಕು. ರಾಜಕೀಯ ವಿಚಾರಣೆಗಳನ್ನು 
ನಿಲ್ಲಿಸಬೇಕು ಎ೦ದು ಎ.ಎನ್‌.ಸಿ. ಸಮ್ಮೇಳನದಲ್ಲಿ ದಕ್ಷಿಣ ಆಫ್ರಿಕಾಗೆ ಆಗ್ರಹ ಪಡಿಸುವ 
ನಿರ್ಣಯ ಕೈಗೊಳ್ಳಲಾಯಿತು. ಒ೦ದು ವೇಳೆ ಸರ್ಕಾರ ಕಿವಿಗೊಡದಿದ್ದರೆ ಸಂಧಾನಕ್ಕಾಗಿ 
ಚರ್ಚೆಗಳನ್ನು ಮುಂದುವರಿಸುವುದು ಅಸಾಧ್ಯವಾಗುತ್ತದೆ ಎ೦ದು ಅದು ಸ್ಪಷ್ಟಪಡಿಸಿದೆ. 
ತನ್ನ ಒಲವು ಸಂಧಾನದ ಕಡೆಗೆ ಎಂದು ಪುನರುಚ್ಚರಿಸಿದೆ. ದಕ್ಷಿಣ ಆಫ್ರಿಕಾದ ಮೇಲಿನ 
ಆರ್ಥಿಕ ದಿಗ್ಬಂಧನ ಮುಂದುವರಿಸಬೇಕೆಂದು ಮನವಿ ಮಾಡಿದೆ. 


೧೯೯೦ನೇ ಫೆಬ್ರುವರಿಯಲ್ಲಿ ನಡೆಯುವ ಸಂಸತ್‌ ಅಧಿವೇಶನದಲ್ಲಿ ಅನೇಕ 
ಸುಧಾರಣೆಗಳನ್ನು ಜಾರಿಗೊಳಿಸುವುದಾಗಿ ದಕ್ಷಿಣ ಆಫ್ರಿಕಾ ಸರ್ಕಾರ ಡಿಸೆಂಬರ್‌ 
೧೮ ರಂದು ಘೋಷಿಸಿತು. ೧೯೯೦ ನೇ ಅಕ್ಟೋಬರ್‌ ೮ ಕೆ ಮುಂಚಿನಿಂದ 
ಗಡಿಪಾರು ಆಗಿರುವ ೨೦ ಸಾವಿರದಷ್ಟು ಮಂದಿಯನ್ನು ವಿಚಾರಣೆ ನಡೆಸಿದೆ 
ದೇಶದೊಳಗೆ ಬರಲು ಅನುಮತಿ ನೀಡುವುದಾಗಿ ಅಧ್ಯಕ್ಷ ಕರ್ಕ್‌ ತಿಳಿಸಿದರು. 


ವರ್ಣಭೇದ ನೀತಿಯನ್ನು ಬಿಟ್ಟುಕೊಡುವುದಕ್ಕೆ ಶೀಘ್ರ ಕ್ರಮಗಳನ್ನು ಕೈಗೊಳ್ಳ 
ಬೇಕೆಂದು ವಿಶ್ವಸಂಸ್ಥೆಯ ಮಹಾಸಭೆ ದಕ್ಷಿಣ ಆಫ್ರಿಕಾ ಸರ್ಕಾರಕ್ಕೆ ಡಿಸೆಂಬರ್‌ ೧೯ 
ರಂದು ನಡೆದ ೧೫೯ ದೇಶಗಳ ಸಭೆಯಲ್ಲಿ ಕರೆ ನೀಡಿತು. ದಕ್ಷಿಣ ಆಫ್ರಿಕಾ ವಿರುದ್ದದ 
ಆರ್ಥಿಕ ದಿಗೃಂಧನ ಮುಂದುವರಿಸಬೇಕೆಂದು ಸದಸ್ಯ ರಾಷ್ಟ್ರಗಳಿಗೆ ತಿಳಿಸಿತು. 


೧೯೯೧ ರಲ್ಲಿ ಮೂಲಭೂತ ಸುಧಾರಣೆ ಮುಂದುವರಿಯುವುದು ಮತ್ತು 
ರಚನಾತ್ಮಕ ಸಂಧಾನಗಳು ನಡೆಯುವವು ಎಂದು ಅಧ್ಯಕ್ಷ ಎಫ್‌.ಡಬ್ಬೂ.ಡಿ. ಕ್ಷೆರ್ಕ್‌ 
ಕ್ರಿಸ್‌ಮಸ್‌ ಮತ್ತು ಹೊಸವರ್ಷದ ಸಂದೇಶದಲ್ಲಿ ತಿಳಿಸಿದರು. 


ಶಾಂತಿಯುತ ಕೊನೆ 


ದಕ್ಷಿಣ ಆಫ್ರಿಕಾ ಸರ್ಕಾರದ ಮೇಲೆ ನಡೆಯುತ್ತಿರುವ ಮಾತುಕತೆಗಳು ಸರಾಗವಾಗಿ 
ಸಾಗುತ್ತಿಲ್ಲವಾದರೂ ೧೯೯೧ ರ ಬಗ್ಗೆ ಮಂಡೇಲಾ ಆಶಾವಾದಿಗಳಾದರು. ಬಿಳಿಯರು 
ಬೃಹತ್‌ ಸಂಖ್ಯೆಯಲ್ಲಿ ಸೇರುತ್ತ ವರ್ಣಭೇದ ನೀತಿಯ ವಿರುದ್ಧ ಧ್ವನಿ ಎತ್ತುತ್ತಿರುವುದು 
ಅವರಿಗೆ ಹೆಚ್ಚಿನ ಸಂತಸ ತಂದಿತು. ವರ್ಣಭೇದ ವ್ಯವಸ್ಥೆಗೆ ಸಿ೦ಹಸ್ನಪ್ನವಾಗಿರುವ 


ವ 
ಕರಿಯ ಯುವಕರ ಜೊತೆ ಇರುವ ಅನುಭವದಲ್ಲಿ ಅವರು ಹೊಸತನವನ್ನು ಕಂಡರು. 


೯೮ / ನೆಲ್ಸನ್‌ ಮಂಡೇಲಾ 


ಯುವಕರ ರಾಜಕೀಯ ಪ್ರಜ್ಞೆಯ ಮಟ್ಟ ಉನ್ನತವಾಗಿದೆ ಎ೦ದು ಅವರು ಹೇಳಿದರು. 
"When I went to prison, although we had been brought up in a militant 
tradition, the level of political sophistication was far below what 
I found when 1 came out" ಎ೦ದು ಅವರು ನೀಡಿದ ಸಂದರ್ಶನವೊಂದರಲ್ಲಿ 
ತಿಳಿಸಿದರು. 


ಯುರೋಪ್‌, ಆಫ್ರಿಕಾ, ಏಷ್ಯಾ, ಲ್ಯಾಟಿನ್‌ ಅಮೆರಿಕಾ ಮುಂತಾದ ಕಡೆಗಳ 
ಸಂಪ್ರದಾಯವಾದಿಗಳು ಮತ್ತು ಉದಾರವಾದಿಗಳು ವರ್ಣಭೇದ ನೀತಿಯನ್ನು 
ವಿರೋಧಿಸಿದರು. `ನನ್ನ ಮತ್ತು ಇಂಥವರ ಮಧ್ಯೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರ 
ಬಹುದು ಆದರೆ ಹೋರಾಟಕ್ಕೆ ಅವರು ನೀಡುತ್ತಿರುವ ಬೆ೦ಬಲ ಸಂಶಯಾತೀತ 
ವಾದುದು' ಎ೦ದು ಮಂಡೇಲಾ ಹೇಳಿದರು. 


ಕಪ್ಪು ಜನರ ಹೋರಾಟದ ಬಗ್ಗೆ ಜಗತ್ತಿನ ಎಲ್ಲೆಡೆ ಪತ್ರಿಕೆಗಳು ಸಾಕಷ್ಟು ಪ್ರಚಾರ 
ನೀಡಿದವು. ಮಂಡೇಲಾ ಅವರು ಆಫ್ರಿಕಾ ಯುರೋಪ್‌, ಕೆನಡಾ ಮತ್ತು ಅಮೆರಿಕಾಗೆ 
ಭೇಟಿ ನೀಡಿದಾಗ ಎ.ಎನ್‌.ಸಿ. ಹೋರಾಟಕ್ಕಾಗಿ ಬೃಹತ್‌ ಪ್ರಮಾಣದಲ್ಲಿ ಧನ ಸಂಗ್ರಹ 
ವಾಯಿತು. ದಕ್ಷಿಣ ಆಫ್ರಿಕಾ ಸರ್ಕಾರದ ಜೊತೆ ನಡೆಯುತ್ತಲೇ ಇರುವ ಮಾತುಕತೆಗಳು 
ಕರಿಯರು ನಿರೀಕ್ಷಿಸಿದಷ್ಟು ಫಲಪ್ರದವಾಗಿರದಿದ್ದರೂ ವರ್ಣಭೇದ ವ್ಯವಸ್ಥೆಯಲ್ಲಿ ನೋವು 
ಮತ್ತು ತಿರಸ್ಕಾರ ತುಂಬಿದ ಮನಸ್ಸುಗಳು ಎಲ್ಲವನ್ನು ನುಂಗಿಕೊಂಡು ಭವಿಷ್ಯದ 
ಆಫ್ರಿಕಾದ ಬಗ್ಗೆ ಆಲೋಚಿಸುವ ವಾತಾವರಣ ಸೃಷ್ಟಿಯಾಗುತ್ತಿರುವುದು ಸ್ವಾಗತಾರ್ಹ 
ವಾಯಿತು. "ಬದಲಾವಣೆಗೆ ರಕ್ತಪಾತವೊ೦ದೇ ಮಾರ್ಗ' ಎಂಬ ಸ್ಥಿ ತಿ ಇರುವ ದಕ್ಷಿಣ 
ಆಫ್ರಿಕಾದಲ್ಲಿ ಚರ್ಚೆಗಳ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಲು ಸಾಧ್ಯ ಎಂಬ ಭಾವನೆ 
ಉಂಟಾಗಲು ಮಂಡೇಲಾ ಅವರು ಬಹಳಷ್ಟು ಕಾರಣರಾದರು. ಹೀಗಾಗಿ ಬಿಳಿಯರು 
ಕೂಡ ತಮ್ಮ ಭವಿಷ್ಯಕ್ಕಾಗಿ ಮಂಡೇಲಾ ಅವರನ್ನೇ ನಂಬುವುದು ಅನಿವಾರ್ಯವಾಯಿತು. 


ಕಾಲವೇ ನಿನಗೆ ನಮಸ್ಕಾರ. 


ಹೊಸ ಅಲೆ / ೯೯ 


ನೆ 
ಸ್ವಾತಂತ್ಯ ಘೋಷಣೆ 
(ದಕ್ಷಿಣ ಆಫ್ರಿಕಾದ ಹೋರಾಟಗಾರರ ಪ್ರಣಾಳಿಕೆ) 


ನಮ್ಮ ಇಡೀ ದೇಶ ಮತ್ತು ಲೋಕ ತಿಳಿದುಕೊಳ್ಳಲೆಂದು ನಾವು ದಕ್ಷಿಣ 
ಆಫ್ರಿಕಾದವರು ಸಾರಿ ಹೇಳುತ್ತಿದ್ದೇವೆ: 


ಕರಿಯರು-ಬಿಳಿಯರ ಅಲ್ಲಿ ಬದುಕುವವರೆಲ್ಲ ಸೊತ್ತು ದಕ್ಷಿಣ ಆಫ್ರಿಕಾ. 
ಎಲ್ಲರಿಚ್ಛೆಯ ಮೇಲೆ ನಿಲ್ಲದ ಸರ್ಕಾರಕ್ಕೆ ಅಧಿಕಾರ ತನಗುಂಟಿಂದು ಹೇಳುವ ಹಕ್ಕಿಲ್ಲ. 


ಅನ್ಯಾಯ ಅಸಮಾನತೆಯ ಸರ್ಕಾರದಿಂದಾಗಿ ಸ್ವಾತಂತ್ರ್ಯ, ಶಾಂತಿ ಮತ್ತು 
ನೆಲದ ಜನ್ಮಸಿದ್ಧ ಹಕ್ಕುಗಳು ಲೂಟಿಗೊಳಗಾಗಿವೆ. 


ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಅನುಭವಿಸುತ್ತ ನಮ್ಮ ಜನ ಸೋದರತೆ 
ಯಲ್ಲಿ ಬದುಕುವವರೆಗೆ ನಮ್ಮ ದೇಶ ಸಮೃದ್ಧಿಯಾಗದು, ವಿಮೋಚನೆಗೊಳ್ಳದು: 

ಎಲ್ಲರಿಚ್ಛೆಯ ಮೇಲೆ ನಿಂತ ಪ್ರಜಾಸತ್ತಾತ್ಮಕ ರಾಷ್ಟ್ರ ಮಾತ್ರ ವರ್ಣ, ಕುಲ, 
ನಂಬಿಕೆ ಮತ್ತು ಲಿಂಗಭೇದಗಳಿಲ್ಲದೆ ಜನರೆಲ್ಲರ ಜನ್ಮಸಿದ್ಧ ಹಕ್ಕನ್ನು ರಕ್ಷಿಸಬಲ್ಲುದು: 

ಆದ್ದರಿಂದ ನಾವು ದಕ್ಷಿಣ ಆಫ್ರಿಕಾ ಜನತೆ, ಕರಿಯರು ಮತ್ತು ಬಿಳಿಯರು 
ಸಮಾನರು, ದೇಶವಾಸಿಗಳು ಹಾಗೂ ಸಹೋದರರು ಎಂಬ ಸ್ವಾತಂತ್ರ್ಯ ಪ್ರಣಾಳಿಕೆಯನ್ನು 


ಅ೦ಗೀಕರಿಸುವೆವು. ಇಲ್ಲಿ ಬಯಸಿದ ಪ್ರಜಾಸತ್ತಾತ್ಮಕ ಬದಲಾವಣೆಗಳು ಈಡೇರುವವರೆಗೆ 
ಎದೆಗುಂದದೆ ಬಲಗುಂದದೆ ಒಂದಾಗಿ ಹೋರಾಡುವ ಪ್ರತಿಜ್ಞೆ ಮಾಡುವೆವು. 


೧೦೦ / ನೆಲ್ಸನ್‌ ಮಂಡೇಲಾ 


ಬಂದೇ ಬರುವುದು ಜನರಾಳುವ ದಿನ 

ಕಾನೂನು ರಚಿಸುವ ಎಲ್ಲ ಮಂಡಳಿಗಳಿಗೂ ಅಭ್ಯರ್ಥಿಯಾಗಿ ನಿಲ್ಲುವ ಮತ್ತು 
ಮತ ಚಲಾಯಿಸುವ ಹಕ್ಕು ಪ್ರತಿಯೊಬ್ಬ ಪುರುಷ ಮತ್ತು ಸ್ತ್ರೀಗೆ ಇರುವುದು. ಎಲ್ಲರಿಗೂ 
ದೇಶದ ಆಡಳಿತದಲ್ಲಿ ಭಾಗಿಯಾಗುವ ಅಧಿಕಾರ ಬರುವುದು. ಜನರ ಹಕ್ಕುಗಳು 
ಕುಲ - ಬಣ್ಣ - ಲಿಂಗಭೇದಗಳಿಲ್ಲದೆ ಸಮಾನವಾಗಿರುವವು. (ಬಿಳಿಯರ) ಅಲ್ಪಸಂಖ್ಯಾತ 
ಆಳ್ವಿಕೆಯ ಎಲ್ಲ ಮಂಡಳಿ, ಪರಿಷತ್‌ ಮತ್ತು ಪ್ರಾಧಿಕಾರಿಗಳ ಸ್ಥಾನಗಳಲ್ಲಿ ಸ್ವಯಂ 
ಸರ್ಕಾರದ ಪ್ರಜಾಸತ್ತಾತ್ಮಕ ಅ೦ಗಗಳು ಬರುವವು. 


ಎಲ್ಲ ರಾಷ್ಟೀಯ ಪಂಗಡಗಳಿಗೆ ಸಮಾನ ಹಕ್ಕುಗಳು 


ಎಲ್ಲ ರಾಷ್ಟ್ರೀಯ ಪಂಗಡಗಳಿಗೆ ಮತ್ತು ಜನಾಂಗಗಳಿಗೆ ರಾಷ್ಟ್ರೀಯ ಮಂಡಳಿಗಳಲ್ಲಿ, 
ನ್ಯಾಯಾಲಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಮಾನ ಹಕ್ಕುಗಳು ಲಭಿಸುವವು. 

ತಮ್ಮ ಭಾಷೆಗಳನ್ನು ಬಳಸಿಕೊಳ್ಳಲು, ಪರಂಪರೆ ಮತ್ತು ಜನಪದ ಸಂಸ್ಕೃತಿಯನ್ನು 
ಅಭಿವೃದ್ಧಿಪಡಿಸಲು ಜನರು ಸಮಾನ ಹಕ್ಕುಗಳನ್ನು ಪಡೆಯುವರು. 

ಅವರವರ ಜನಾ೦ಗ ಮತ್ತು ರಾಷ್ಟ್ರೀಯ ಹಿರಿಮೆಗಳು ಅಪಮಾನಕ್ಕೀಡಾಗದಂತೆ 
ಕಾನೂನು ಬದ್ಧವಾಗಿ ಪಂಗಡಗಳನ್ನು ರಕ್ಷಿಸಲಾಗುವುದು. 


ಜನಾ೦ಗ, ಬಣ್ಣ ಅಥವಾ ರಾಷ್ಟ್ರೀಯ ಭೇದವಾದ ಮತ್ತು ತಿರಸ್ಕಾರಗಳನ್ನು 
ಕಲಿಸುವುದು, ಆಚರಿಸುವುದು, ಶಿಕ್ಷರ್ಜ್ಹ ಅಪರಾಧವಾಗುವುದು. 


ಎಲ್ಲಾ ವರ್ಣದ್ವೇಷ ನೀತಿಯ ಕಾನೂನು ಮತ್ತು ಆಚರಣೆಗಳನ್ನು 
ಬಹಿಷ್ಕರಿಸುವುದು. 
ದೇಶದ ಸಂಪತ್ತಿನಲ್ಲಿ ಜನರೆಲ್ಲ ಪಾಲ್ಗೊಳ್ಳುವರು 

ರಾಷ್ಟ್ರೀಯ ಸಂಪತ್ತನ್ನು ಮತ್ತು ದಕ್ಷಿಣ ಆಫ್ರಿಕಾದವರ ಪರಂಪರೆಯನ್ನು ಜನತೆಗಾಗಿ 
ಸಂರಕ್ಷಿಸುವುದು. 

ಭೂಗರ್ಭದ ಸಂಪತ್ತು ಬ್ಯಾಂಕ್‌ ಮತ್ತು ಏಕಸ್ವಾಮ್ಯ ಉದ್ದಿಮೆಗಳನ್ನು ಇಡಿಯಾಗಿ 
ಜನತೆಯ ಮಾಲೀಕತ್ವಕ್ಕೆ ಒಳಪಡಿಸುವುದು. 

ಜನರ ಹಿತರಕ್ಷಣೆಗೆ ಸಹಕಾರಿಯಾಗುವಂತೆ ಇತರ ಉದ್ದಿಮೆ ಮತ್ತು 
ವ್ಯವಹಾರಗಳನ್ನು ಹಿಡಿತದಲ್ಲಿಡುವುದು. 


ಸ್ವಾತಂತ್ರ್ಯ ಘೋಷಣೆ / ೧೦೧ 


ಯಾವುದೇ ಉತ್ಪಾದನೆ, ಎಲ್ಲಾ ವ್ಯವಹಾರ ಮತ್ತು ಕುಶಲ ವೃತ್ತಿಗಳಲ್ಲಿ ಎಲ್ಲರೂ 
ಸಮಾನ ಹಕ್ಕುಗಳನ್ನು ಪಡೆಯುವರು. 
ಉಳುವವರಿಗೆಲ್ಲ ಭೂಮಿಯಲ್ಲಿ ಪಾಲು 


ಜನಾಂಗೀಯ ಆಧಾರದ ಮೇಲೆ ಭೂ ಒಡೆತನಕ್ಕೆ ಹಾಕಲಾದ ನಿರ್ಬಂಧವನ್ನು 
ತೆಗೆಯುವುದು, ಬರಗಾಲ ಮತ್ತು ಭೂ ಬಯಕೆ ನೀಗಿಸಲು ಭೂಮಿಯನ್ನು ಉಳುವವರಿಗೆ 
ಪುನರ್‌ ಹಂಚಲಾಗುವುದು. 


ಮಣ್ಣಿನ ರಕ್ಷಣೆ ಮತ್ತು ಬೇಸಾಯಕ್ಕೆ ಸಹಾಯಕವಾಗಲು; ಉಪಕರಣಗಳು 
ಬೀಜ, ಟ್ರಾಕ್ಟರ್‌, ಮತ್ತು ಅಣೆಕಟ್ಟುಗಳ ಮೂಲಕ ಸರ್ಕಾರ ರೈತರಿಗೆ ಸಹಕಾರಿ 
ಯಾಗುವುದು. 


ಭೂಮಿಯಲ್ಲಿ ದುಡಿಯುವವರಿಗೆಲ್ಲ ಚಲನವಲನ ಸ್ವಾತಂತ್ರ್ಯ ಭರವಸೆ 
ನೀಡಲಾಗುವುದು. 


ಜನರಿಚ್ಛೆಯಂತೆ ಭೂಮಿಯನ್ನು ಹಂಚಲಾಗುವುದು. ಜನರ, ದನಕರುಗಳ 
ದರೋಡೆಯಾಗದಂತೆ ನೋಡಿಕೊಳ್ಳಲಾಗುವುದು. 
ನ್ಯಾಯದ ಮುಂದೆ ಎಲ್ಲರೂ ಒಂದೇ 


ಯೋಗ್ಯ ವಿಚಾರನೆ ಇಲ್ಲದೆ ಯಾರನ್ನೂ ಜೈಲಿಗೆ ಹಾಕಲಾಗದು. ಗಡಿ ಪಾರು 
ಮಾಡಲಾಗದು ಅಥವಾ ತಡೆಯಲಾಗದು. 


ಯಾವುದೇ ಸರ್ಕಾರಿ ಅಧಿಕಾರಿಯ ಆಜ್ಜೆಯಿಂದ ಯಾರನ್ನೂ ದಂಡಿಸಲಾಗದು. 


ನ್ಯಾಯಾಲಯಗಳು ಎಲ್ಲರ ಪ್ರತಿನಿಧಿಗಳು. ಗಂಭೀರ ಅಪರಾಧಗಳಿಗೆ ಮಾತ್ರ 
ಜೈಲು ಶಿಕ್ಷೆ. ಶಿಕ್ಷೆಯ ಗುರಿ ಪುನರ್ಶಿಕ್ಷಣ. 


ಪೋಲೀಸ್‌ ದಳ ಮತ್ತು ಸೈನ್ಯದಲ್ಲಿ ಎಲ್ಲರಿಗೂ ಸಮಾನ ತಳಹದಿಯ ಮೇಲೆ 
ಅವಕಾಶ ದೊರೆಯುವುದು. ಅವು ಇರುವುದು ಜನರ ರಕ್ಷಣೆ ಮತ್ತು ಸಹಾಯಕ್ಕಾಗಿ. 


ಜನಾ೦ಗ, ಬಣ್ಣ ಅಥವಾ ನಂಬಿಕೆಗಳ ಆಧಾರದ ಮೇಲೆ ಪಕ್ಷಪಾತ ಮಾಡುವ 
ಎಲ್ಲಾ ಕಾಯ್ದೆಗಳನ್ನು ರದ್ದುಗೊಳಿಸಲಾಗುವುದು. 


೧೦೨ / ನೆಲ್ಸನ್‌ ಮಂಡೇಲಾ 


ಸರ್ವರಿಗೂ ಸಮಾನ ಹಕ್ಕುಗಳು 


ಮಾತನಾಡುವ, ಸಂಘಟಿಸುವ, ಜೊತೆಗೂಡುವ, ಪ್ರಕಟಿಸುವ, ಧರ್ಮೋಪದೇಶ 
ಮಾಡುವ ಪೂಜಿಸುವ ಮತ್ತು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವ 
ಎಲ್ಲರ ಹಕ್ಕನ್ನು ಕಾನೂನಿನ ಮೂಲಕ ರಕ್ಷಿಸುವ ಭರವಸೆ ನೀಡಲಾಗುವುದು. 


ಪೋಲೀಸ್‌ ಮುತ್ತಿಗೆಯಿಂದ ಮನೆಯ ಗೋಪ್ಯ ಬಹಿರಂಗವಾಗದಂತೆ ಕಾಯ್ದೆ 
ಮೂಲಕ ರಕ್ಷಿಸಲಾಗುವುದು. 


ಹಳ್ಳಿಯಿಂದ ಪಟ್ಟಣಕ್ಕೆ, ಪ್ರಾಂತದಿಂದ ಪ್ರಾಂತಕ್ಕೆ ಮತ್ತು ದಕ್ಷಿಣ ಆಫ್ರಿಕಾದಿಂದ 
ವಿದೇಶಕ್ಕೆ ಪ್ರವಾಸ ಕೈಗೊಳ್ಳಲು ಯಾರಿಗೂ ಅಡೆತಡೆಗಳಾಗದಂತೆ ನೋಡಿಕೊಳ್ಳ 
ಲಾಗುವುದು. 


ಇಂಥ ಸ್ವಾತಂತ್ರ್ಯಗಳಿಗೆ ಅಡ್ಡಿಯಾಗುವ ಪಾಸ್‌ ಕಾಯ್ದೆಗಳು, ಪರ್ಮಿಟ್‌ಗಳು 
ಮತ್ತು ಇತರ ಕಾಯ್ದೆಗಳನ್ನು ರದ್ದುಗೊಳಿಸಲಾಗುವುದು. 


ಜನರಿಗೆಲ್ಲ ಕೆಲಸ ಮತ್ತು ಭದ್ರತೆ 


ಕೆಲಸಗಾರರಿಗೆಲ್ಲ ಕಾರ್ಮಿಕ ಸ೦ಘಗಳನ್ನು ರಚಿಸುವ, ತಮ್ಮ ನಾಯಕರ ಆಯ್ಕೆ 
ಮಾಡುವ ಮತ್ತು ಮಾಲೀಕರೊಂದಿಗೆ ವೇತನ ಒಪ್ಪಂದ ಮಾಡಿಕೊಳ್ಳುವ ಸ್ವಾತಂತ್ರ್ಯ 
ಇರುವುದು. ಎಲ್ಲರೂ ಕೆಲಸ ಮಾಡುವ ಇಲ್ಲವೆ ನಿರುದ್ಯೋಗ ಭತ್ಯ ಪಡೆಯುವ 
ಹಕ್ಕು ಮತ್ತು ಕರ್ತವ್ಯವನ್ನು ಸರ್ಕಾರ ಮಾನ್ಯ ಮಾಡುತ್ತದೆ. ಎಲ್ಲಾ ಜನಾಂಗಗಳ 
ಗಂಡಸರು-ಹೆಂಗಸರು ಸಮಾನ ಕೆಲಸಕ್ಕೆ ಸಮಾನ ವೇತನ ಪಡೆಯುವರು. ಎಲ್ಲಾ 
ಕೆಲಸಗಾರರಿಗೆ ವಾರಕ್ಕೆ ನಲವತ್ತು ಗಂಟೆಗಳ ಕೆಲಸವಿರುವುದು. ರಾಷ್ಟ್ರೀಯ ಕನಿಷ್ಠ 
ವೇತನ, ಕಾಯಿಲೆ ರಜೆ ಮತ್ತು ವೃತ್ತಿನಿರತ ತಾಯಂದಿರಿಗೆ ಪೂರ್ಣ ವೇತನದೊಂದಿಗೆ 
ಹೆರಿಗೆ ರಜೆ ನೀಡಲಾಗುವುದು. ಗಣಿಗೆಲಸಗಾರರು, ಮನೆಗೆಲಸಗಾರರು, ಕೃಷಿ 
ಕಾರ್ಮಿಕರು, ಸರ್ಕಾರಿ ಅಧಿಕಾರಿಗಳು ಮತ್ತು ಇತರ ಕೆಲಸಗಾರರು ಒಂದೇ ತೆರವಾದ 
ಹಕ್ಕನ್ನು ಹೊಂದುವರು. ಬಾಲ ಕಾರ್ಮಿಕರ ದುಡಿಮೆ, ಸರ್ವ ಕೆಲಸಗಳ ದುಡಿಮೆ, 


ಜೀತ ಪದ್ಧತಿ ಮತ್ತು ಗುತ್ತಿಗೆ ಕೂಲಿಯನ್ನು ರದ್ದುಗೊಳಿಸಲಾಗುವುದು. 


ವಿದ್ಯೆ ಸಂಸ್ಕೃತಿಗಳ ಬಾಗಿಲು ತೆರೆಯುವುದು 


ನಮ್ಮ ಸಾಂಸ್ಕೃತಿಕ ಬದುಕಿನ ವಿಕಾಸಕ್ಕಾಗಿ ಸರ್ಕಾರ ರಾಷ್ಟ್ರೀಯ ಪ್ರತಿಭೆಯನ್ನು 
ಅಭಿವೃದ್ಧಿಪಡಿಸುವುದು ಮತ್ತು ಪ್ರೋತ್ಸಾಹಿಸುವುದು. 


ಸ್ವಾತಂತ್ರ್ಯ ಘೋಷಣೆ / ೧೦೩ 


ಹೊರದೇಶಗಳ ಸಂಪರ್ಕ, ಗ್ರಂಥ ಮತ್ತು ವಿಚಾರಗಳ ಮುಕ್ತ ವಿನಿಯಮದ 
ಮೂಲಕ ಎಲ್ಲರಿಗಾಗಿ ಮನುಕುಲದ ಸಾಂಸ್ಕೃತಿಕ ಭಂಡಾರಗಳೆಲ್ಲ ತೆರೆಯುವವು. 

ತಮ್ಮ ಜನರನ್ನು ಮತ್ತು ಸಂಸ್ಕೃತಿಯನ್ನು ಪ್ರೀತಿಸುವುದು. ಮಾನವ ಸೋದರತ್ವ, 
ಸ್ವಾತಂತ್ರ್ಯ ಮತ್ತು ಶಾಂತಿಯನ್ನು ಗೌರವಿಸುವಂತೆ ಯುವಕರಿಗೆ ಕಲಿಸುವುದು ಶಿಕ್ಷಣದ 
ಉದ್ದೇಶವಾಗಿರುವುದು. 

ಎಲ್ಲ ಮಕ್ಕಳಿಗೂ ಸಮನಾದ ಸಾರ್ವತ್ರಿಕವಾದ ಕಡ್ಡಾಯ ಮತ್ತು ಉಚಿತ 
ಶಿಕ್ಷಣವಿರುವುದು. 

ಅರ್ಹತೆಯ ಆಧಾರದ ಮೇಲೆ ಸರ್ಕಾರಿಸ ಭತ್ಯ ಮತ್ತು ವಿದ್ಯಾರ್ಥಿ ವೇತನ 
ನೀಡಿ ಉನ್ನತ ಶಿಕ್ಷಣ ಹಾಗೂ ತಾಂತ್ರಿಕ ತರಬೇತಿ ಕೊಡಲಾಗುವುದು. 


ಸಾಮೂಹಿಕ ರಾಜ್ಯ ಶಿಕ್ಷಣ ಯೋಜನೆ ಮೂಲಕ ವಯಸ್ಕರ ನಿರಕ್ಷರತೆಯನ್ನು 
ಹೋಗಲಾಡಿಸುವುದು. 


ಎಲ್ಲರಿಗೂ ಇರುವ ಹಕ್ಕುಗಳು ಶಿಕ್ಷಕರಿಗೂ ಇರುವವು. 

ಸಾಂಸ್ಕೃತಿಕ ಜೀವನ, ಆಟ ಮತ್ತು ಶಿಕ್ಷಣದಲ್ಲಿನ ವರ್ಣಭೇದ ನೀತಿಯನ್ನು 
ಅಳಿಸಿಹಾಕಲಾಗುವುದು. 
ಮನೆ, ಭದ್ರತೆ ಮತ್ತು ವಿರಾಮ 

ಮನೆ, ಭದ್ರತೆ ಮತ್ತು ವಿಶ್ರಾಂತಿ ಸಿಗುವುದು. ಬಯಸಿದಲ್ಲಿ ಬದುಕುವ, ಅಚ್ಚುಕಟ್ಟಾಗಿ 
ಮನೆ ಕಟ್ಟುವ, ತಮ್ಮ ಕುಟುಂಬಕ್ಕೆ ಆರಾಮ-ಭದ್ರತೆ ಒದಗಿಸುವ ಹಕ್ಕಿರುವುದು. 

ಖಾಲಿ ಬಿದ್ದಿರುವ ಗೃಹ ನಿವೇಶನಗಳು ಜನರಿಗೆ ದೊರಕುವವು. 


ಬಾಡಿಗೆ ಮತ್ತು ಬೆಲೆಗಳು ಇಳಿಯುವವು, ಆಹಾರದ ಕೊರತೆ ಇರದು. ಯಾರೂ 
ಹಸಿವಿನಿಂದ ಬಳಲರು. 


ಸರ್ಕಾರ ಮುಂಜಾಗೃತಾ ಆರೋಗ್ಯ ಯೋಜನೆಯನ್ನು ಪ್ರಾರಂಭಿಸುವುದು. 
ಎಲ್ಲರಿಗೂ ಉಚಿತ ವೈದ್ಯಕೀಯ ನೆರವು ಮತ್ತು ಚಿಕ್ಕ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ 
ವಹಿಸಲಾಗುವುದು. 


ಕೊಳಚೆ ಪ್ರದೇಶಗಳನ್ನು ನಿರ್ಮೂಲನ ಮಾಡಿ ಹೊಸ ಉಪನಗರಗಳನ್ನು 
ನಿರ್ಮಿಸಲಾಗುವುದು. ಅಲ್ಲಿ ಸಾರಿಗೆ, ರಸ್ತೆ, ವಿದ್ಯುತ, ಆಟದ ಬಯಲು, ಶಿಶುವಿಹಾರ 
ಮತ್ತು ಸಮುದಾಯ ಕೇಂದ್ರಗಳಿರುವವು. 


೧೦೪ / ನೆಲ್ಸನ್‌ ಮಂಡೇಲಾ 


ವೃದ್ಧರು, ಅನಾಥರು, ಅಶಕ್ತರು ಮತ್ತು ರೋಗಿಗಳನ್ನು ಸರ್ಕಾರ ನೋಡಿ 
ಕೊಳ್ಳುವುದು. 


ವಿಶ್ರಾಂತಿ, ಪುರಸತ್ತು ಮತ್ತು ಉಲ್ಲಾಸದ ಚಟುವಟಿಕೆಗಳು ಎಲ್ಲರ ಹಕ್ಕಾಗುವವು. 


ಬೇಲಿಯಿಂದ ಸುತ್ತುವರಿದ ಪ್ರದೇಶದ (ಬ೦ಟುಸ್ತಾನ್‌) ಮತ್ತು ಫೆಟೊ (ನಿರ್ದಿಷ್ಟ 
ವಾಸಸ್ಥಳ)ಗಳನ್ನು ನಿರ್ನಾಮಗೊಳಿಸುವುದು. ಮನೆ ಮುರುಕು ಕಾಯ್ದೆಗಳನ್ನು 
ಕಿತ್ತೊಗೆಯಲಾಗುವುದು. 


ಶಾಂತಿ ಮತ್ತು ಮೈತ್ರಿ ಇರುವುದು 


ದಕ್ಷಿಣ ಆಫ್ರಿಕಾ ಸಂಪೂರ್ಣ ಸ್ವತಂತ್ರ ದೇಶವಾಗುವುದು. ಅದು ಎಲ್ಲಾ ದೇಶಗಳ 
ಹಕ್ಕು ಮತ್ತು ಪ್ರಭುತ್ವವನ್ನು ಗೌರವಿಸುವುದು. ವಿಶ್ವಶಾ೦ತಿಯನ್ನು ಕಾಪಾಡುವುದಕ್ಕಾಗಿ 
ಯುದ್ಧ ಬಿಟ್ಟು ಸಂಧಾನದ ಮೂಲಕ ಎಲ್ಲಾ ಅಂತರ ರಾಷ್ಟ್ರೀಯ ವಿವಾದಗಳನ್ನು 
ಬಗೆಹರಿಸಿಕೊಳ್ಳುವುದು. ಸಮಾನ ಹಕ್ಕು ಅವಕಾಶ ಮತ್ತು ಎಲ್ಲರ ಘನತೆಯನ್ನು ಎತ್ತಿ 
ಹಿಡಿಯುವುದರ ಮೂಲಕ ನಮ್ಮ ಎಲ್ಲಾ ಜನಾಂಗಗಳ ಮಧ್ಯೆ ಶಾಂತಿಯನ್ನು ರಕ್ಷಿಸುವುದು. 
ಬಸುತೊ ಲ್ಯಾಂಡ್‌, ಬೆಚುವಾನಾ ಲ್ಯಾಂಡ್‌ ಮತ್ತು ಸ್ವಾಜಿಲ್ಯಾಂಡ್‌ ರಾಜ್ಯಗಳ ಜನತೆ 
ತಮ್ಮ ಭವಿಷ್ಯದ ಬಗ್ಗೆ ತಾವೇ ನಿರ್ಧರಿಸುವ ಸ್ವಾತಂತ್ಯ ಪಡೆಯುವರು. ಆಫ್ರಿಕಾ 
ಖಂಡದ ಎಲ್ಲ ಜನಾ೦ಗಗಳ ಸ್ವಾತಂತ್ರ್ಯ ಮತ್ತು ಸರ್ಕಾರಗಳ ಹಕ್ಕನ್ನು ಪರಿಗಣಿಸ 
ಲಾಗುವುದು. ಅದುವೆ ನಿಟಕ ಸಹಕಾರದ ತಳಹದಿಯಾಗುವುದು. 


ತಮ್ಮ ಜನ ಮತ್ತು ದೇಶವನ್ನು ಪ್ರೀತಿಸುವ ಎಲ್ಲರೂ ನಾವಿಲ್ಲಿ ಹೇಳುವಂತೆ 
ಈಗ ಹೇಳಲಿ; "ಈ ವಿಮೋಚನೆಗಳಿಗಾಗಿ ಹೆಗಲಿಗೆ ಹೆಗಲು ಕೊಟ್ಟು ಬದುಕಿನುದ್ದಕ್ಕೂ 
ನಾವು ಸ್ವಾತಂತ್ರ್ಯಗಳಿಸುವವರೆಗೆ ಹೋರಾಡುತ್ತೇವೆ'. 


ಸ್ವಾತಂತ್ರ್ಯ ಘೋಷಣೆ / ೧೦೫ 


ಭಾರತಕ್ಕೆ ಒಂದು ಪತ್ರ 


ಅಂತರರಾಷ್ಟ್ರೀಯ ತಿಳಿವಳಿಕೆಗಾಗಿ ಇರುವ ಜವಾಹರಲಾಲ ನೆಹರೂ ಪ್ರಶಸಿಗಾಗಿ 
ಕಳೆದ ೨೭ ವರ್ಷಗಳಿಂದ ದಕ್ಷಿಣ ಆಫ್ರಿಕಾದ ಜೈಲಿನಲ್ಲಿದ್ದ ನೆಲ್ಲನ್‌ ಮಂಡೇಲಾ 
ಅವರನ್ನು ೧೯೭೯ ರಲ್ಲಿ ಆಯ್ಕೆ ಸಡಕಾ, ಆ ಸಂಬಂಧದಲ್ಲಿ ಅವರು 
ಆಗಸ್ಟ್‌ ೩, ೧೯೮೦ ರಂದು ಠಃ ಪ್ರಶಸ್ತಿ ನೀಡುವ ಸಾಂಸ್ಕೃತಿಕ ಸಂಬಂಧಗಳ 
ಭಾರತೀಯ ಮಂಡಳಿಯ ಕಾರ್ಯದರ್ಶಿ ಶ್ರೀಮತಿ ಮನೋರಮಾ ಭಲ್ಲಾ ಅವರಿಗೆ 
ಪತ್ರ ಬರೆದರು. 


ಜೈಲು ಅಧಿಕಾರಿಗಳು ಆ ಪತ್ರವನ್ನು ತಡೆ ಹಿಡಿದರು. ಜೈಲಿನಿಂದ ರಹಸ್ಯವಾಗಿ 
ಕಳಿಸಿ ಆ ಪತ್ರವನ್ನು ಸಾಂಸ್ಕೃತಿಕ ಸಂಬಂಧಗಳ ಭಾರತೀಯ ಮಂಡಳಿ ಆಗಸ್ಟ್‌ 
೨೬ರ ೧೯೮೧ರಂದು ಬಿಡುಗಡೆ ಮಾಡಿತು. 


ಮಂಡೇಲಾ ಪರವಾಗಿ ಅವರ ಪತ್ನಿ ಮಂಡೇಲಾ ಅವರು ಪ್ರಶಸ್ತಿ ಪಡೆಯಲು 
ದಕ್ಷಿಣ ಆಫ್ರಿಕಾ ಸರ್ಕಾರ ಅನುಮತಿ ನೀಡಲಿಲ್ಲ. ಆಫ್ರಿಕನ್‌ ನ್ಯಾಷನಲ್‌ ಕಾಂಗೆಸ್‌ 
ಅಧ್ಯಕ್ಷ ಆಲಿವರ್‌ ಟಾಂಬೊ ಅವರು ನವೆಂಬರ್‌ ೧೯೮೦ರಂದು ದೆಹಲಿಯಲ್ಲಿ 
ಪ್ರಶಸ್ತಿ ಸ್ವೀಕರಿಸಿದರು. 


ಪ್ರೀತಿಯ ಶ್ರೀಮತಿ ಭಲ್ಲಾ 


"ಅಂತರಾಷ್ಟ್ರೀಯ ತಿಳಿವಳಿಕೆಗಾಗಿ ಇರುವ ಜವಾಹರಲಾಲ ನೆಹರು ಪ್ರಶಸ್ತಿ” 
ನೀಡಿ ನನ್ನನ್ನು ಗೌರವಿಸಿದ್ದಕ್ಕಾಗಿ, ಸ ಸಾಂಸ್ಕೃತಿಕ ಸ ಸಂಬಂಧಗಳ ಭಾರತೀಯ ಮಂಡಳಿಗೆ 
ನನ್ನ  ಹೃತ್ಸೂರ್ವಕ ಕೃತಜ್ಞತೆ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸುವುದಕ್ಕಾಗಿ ಬರೆಯುತ್ತಿದ್ದೇನೆ. 
ಈ ಪ್ರಶಸ್ತಿಗಾಗಿ ನನ್ನನ್ನು ಪ್ರತ್ಯೇಕಿಸಿ ಆಯ್ಕೆ ಮಾಡಿದ್ದರೂ ಇದು ನಿಜವಾಗಿ ಸಲ್ಲ 


೧೦೬ / ನೆಲ್ಸನ್‌ ಮಂಡೇಲಾ 


ಬೇಕಾದುದು ನನ್ನ ದೇಶದ ಜನರಿಗೆ, ಈ ಗೌರವಕ್ಕಾಗಿ ನಾನು ಕೇವಲ ಮಾಧ್ಯಮ 
ವಾಗಿದ್ದೇನೆ ಎಂಬುದು ನನ್ನ ಭಾವನೆ ಆಗಿದೆ. 


ಈ ಹಿ೦ದೆ ಈ ಪ್ರಶಸ್ತಿ ಪಡೆದ ಪ್ರತಿಷ್ಠಿತ ಸ್ಲೀ-ಪುರುಷರ ಸಾಲಿಗೆ ಸೇರುವುದಕ್ಕಾಗಿ 
ತಮ್ಮ ದೇಶದವನೊಬ್ಬ ಆಯ್ಕೆ ಆಗಿದ್ದಾನೆ ಎಂಬುದು ನಮ್ಮ ದೇಶದ ಜನರಲ್ಲಿ 
ವಿನಯ ಮತ್ತು ಹೆಮ್ಮೆ ಉಂಟುಮಾಡಿದೆ. 


ಆ ಹೆಸರುಗಳನ್ನು ನಾನು ಏಕೆ ಜ್ಞಾಪಿಸಿಕೊಳ್ಳುತ್ತಿದ್ದೇನೆ ಎಂದರೆ ಆ ಹೆಸರುಗಳು 

ಈ ಪ್ರಶಸ್ತಿಯ ವ್ಯಾಪ್ತಿ ಮತ್ತು ಲಕ್ಷಣಗಳ ಸಂಕೇತ ಮಾತ್ರವಲ್ಲ; ಯಾರ ಹೆಸರಿನಲ್ಲಿ 

ಪ್ರಶಸಿ ಇದೆಯೊ ಆ ಮಹಾವ್ಯಕ್ತಿ ಪಂಡಿತ್‌ ಜವಾಹರಲಾಲ ನೆಹರೂಗೆ ಸಲ್ಲುವ 
`ಗೌರವ'ವಾಗಿದ್ದಾರೆ. 


ಆ ಜೀವಗಳು ಮತ್ತು ಆ ಪ್ರತಿಯೊಬ್ಬರ ವಿವಿಧ ಕಾಣಿಕೆಗಳು ಕೆಲ ಅಳತೆಯಲ್ಲಿ 
ಪಂಡಿತ್‌ಜಿ ಅವರ ಸಮೃದ್ಧ ಮತ್ತು ಬಹುಮುಖ ಬದುಕನ್ನು ಪ್ರತಿಬಿಂಬಿಸುತ್ತವೆ. 
ನಿಸ್ವಾರ್ಥ ಪವಾಡ ಮದರ್‌ ತೆರೆಸಾ, ಅಂತರ ರಾಷ್ಟ್ರೀಯ ರಾಜನೀತಿಜ್ಞ 
ಜಿತ ಬ್ರೋಜ್‌ ಟಿಟೊ, ಪ್ರಸಿದ್ಧ ರಾಜಕೀಯ ನಾಯಕರಾದ ಜೂಲಿಯಸ್‌ 
ನೈರೇರೆ ಮತ್ತು ಕೆನೆತ್‌ ಕೌಂಡಾ, ವೈದ್ಯಕೀಯ ಉಪಕಾರಿ ಜೋನಸ್ಕ್‌ ಮತ್ತು ನಾಗರಿಕ 
ಹಕ್ಕುಗಳ ನಾಯಕ ಮಾರ್ಟಿನ್‌ ಇಕ್‌ ಕಿ೦ಗ್‌. 


ನಿಜವಾಗಿಯೂ ಜವಾಹರಲಾಲ ನೆಹರೂ ಅವರು ಗಣನೀಯ ವ್ಯಕ್ತಿ ಆಗಿದ್ದರು. 
ಅನೇಕ ಜನರ ಒಂದು ಸ೦ಯೋಗವಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರ, 
ರಾಜಕಾರಣಿ, ಜಾಗತಿಕ ರಾಜನೀತಿಜ್ಞ ಇಂಗ್ಲಿಷ್‌ ಭಾಷೆಯ ಮೇಲೆ ಪ್ರಭುತ್ವ ಪಡೆದವರು. 
ನ್ಯಾಯವಾದಿ ಮತ್ತು ಇತಿಹಾಸ ತಜ್ವ ಅಲಿಪ್ತ ಚಳವಳಿಯ ಮೂಲಕರ್ತರಲ್ಲಿ ಒಬ್ಬರಾಗಿ 
ವಿಶ್ವಶಾಂತಿ ಮತ್ತು ಮಾನವ ಸಹೋದರತ್ವಕ್ಕೆ ಶಾಶ್ವತ ಕಾಣಿಕೆ ಸಲ್ಲಿಸಿದ್ದಾರೆ. 

ಯುದ್ದಾನಂತರದ ಅವಧಿಯಲ್ಲಿ ಏಷ್ಯಾ ಮತ್ತು ಅಫ್ರಿಕಾದ ತುಂಬೆಲ್ಲ ಬೀಸಿದ 
ವಸಾಹತುಶಾಹಿ ವಿರೋಧಿ ಮತ್ತು ಸ್ವಾತಂತ್ರ್ಯ ಹೋರಾಟಗಳ ಬಿರುಗಾಳಿಯಲ್ಲಿ 
ಜವಾಹರಲಾಲ ನೆಹರೂ ಮತ್ತು ಅಖಿಲ ಭಾರತ ಕಾಂಗ್ರೆಸ್ಸಿನ ವಿಚಾರಗಳು, ಚಟುವಟಿಕೆ 
ಗಳು ಮತ್ತು ಉದಾಹರಣೆಯಿಂದ ಒಂದಿಲ್ಲೊಂದು ರೀತಿಯಲ್ಲಿ ಪ್ರಭಾವಕ್ಕೊಳಗಾಗದ 
ಸ್ವಾತಂತ್ರ್ಯ ಚಳವಳಿಯಾಗಲೀ ರಾಜಕೀಯ ನಾಯಕರಾಗಲೀ ಇಲ್ಲ. 


ನನ್ನ ಸ್ವಂತದ ರಾಜಕೀಯ ಶಿಕ್ಷಣ ಮತ್ತು ಬೆಳವಣಿಗೆಯ ಸಿಂಹಾವಲೋಕನ 
ಮಾಡಿದಾಗ ನನ್ನ ವಿಚಾರಗಳು ಅವರ ಅನುಭವದಿಂದ ಪ್ರಭಾವಿತವಾದದ್ದು 
ಕಂಡುಬರುತ್ತದೆ. 


ಭಾರತಕ್ಕೆ ಒಂದು ಪತ್ರ / ೧೦೭ 


ವಿಶ್ವವಿದ್ಯಾನಿಲಯದಲ್ಲಿ ಇದ್ದಾಗ ಮತ್ತು ವಿದ್ಯಾರ್ಥಿ ರಾಜಕೀಯದಲ್ಲಿ 
ತಲ್ಲೀನವಾದಾಗ ಮೊದಲ ಬಾರಿಗೆ ಈ ಪ್ರಸಿದ್ಧ ಪುರುಷನ ಹೆಸರು ನನಗೆ ಗೊತ್ತಾಯಿತು. 
ನಲವತ್ತರ ದಶಕದಲ್ಲಿ ನಾನು ಮೊದಲ ಬಾರಿಗೆ ಅವರ ಪುಸ್ತಕಗಳಲ್ಲೊಂದಾದ "ಭಾರತದ 
ಏಕತೆ' ಓದಿದೆ. ಅದು ನನ್ನ ಮನಸ್ಸಿನ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿತು. 
ಅಂದಿನಿಂದ ಲಭ್ಯವಾಗುವಂಥ ಅವರ ಗ್ರಂಥಗಳನ್ನೆಲ್ಲ ಪಡೆದೆ, ಓದಿದೆ ಮತ್ತು 
ಸಂಗ್ರಹಿಸಿದೆ. 

ಅವರ ಜೀವನ ಚರಿತ್ರೆ ಅಥವಾ "ಜಾಗತಿಕ ಇತಿಹಾಸದ ನಸುಸೋಟ' ಓದುವಾಗ, 
ಅವರ ವಿಚಾರಗಳ ಅಪರಿಮಿತ ವ್ಯಾಪ್ತಿಯ ತೀವ್ರ ಪರಿಣಾಮ ಮತ್ತು ಅವರ ದರ್ಶನದ 
ಪ್ರಭಾವ ಉಂಟಾಗುವುದು. 


ಜೈಲಿನಲ್ಲಿ ಇದ್ದಾಗ ಕೂಡ; ಐಹಿಕ ವಸ್ತುಗಳು ಅಥವಾ ವಿಷಮ ವಾತಾವರಣದಿಂದ 
ಉಂಟಾದ ದೈಹಿಕ ಕಷ್ಟಕಾರ್ಪಣ್ಯಗಳಿಗೆ ಅವರು ಸೋಲಲು ಒಪ್ಪಲಿಲ್ಲ. ಅದಕ್ಕೆ ಬದಲು 
ಅವರು ಸೃಜನಶೀಲ ಚಟುವಟಿಕೆಗಳಲ್ಲಿ ತಲ್ಲೀನರಾದರು. ಅನೇಕ ತಲೆಮಾರುಗಳ 
ಸ್ವಾತಂತ್ರ ಪ್ರಿಯರಿಗೆ ಪೂರ್ವಾರ್ಜಿತ ಆಸ್ತಿ ಅಗುವಂಥ ಗಂಥಗಳ ರಚನೆ ಮಾಡಿದರು. 


ರಿದ 

“ಗೋಡೆಗಳು ಅಪಾಯಕಾರಿ ಸಂಗಾತಿಗಳು” ಅವರು ಬರೆದರು; “ಅವು 
ಕೆಲವು ಸಲ ಹೊರಗಿನ ಅನಿಷ್ಠದಿಂದ ರಕ್ಷಿಸಬಹುದು. ಮತ್ತು ಆಕ್ರಮಣಕಾರರನ್ನು 
ತಡೆಗಟ್ಟಬಹುದು. ಆದರೆ ಅವು ನಿಮ್ಮನ್ನು ಕೈದಿ ಮತ್ತು ಗುಲಾಮನನ್ನಾಗಿಯೂ 
ಮಾಡಬಲ್ಲವು. ಸ್ವಾತಂತ್ರ್ಯದ ಬೆಲೆ ತೆತ್ತು ನೀವು ಪಾವಿತ್ರ್ಯ ಮತ್ತು ನಿರೋಧಕ ಶಕ್ತಿ 
ಎನ್ನುವ೦ಥದ್ದನ್ನು ಪಡೆಯುವಿರಿ. ಹಳೆಯದೆನ್ನುವ ಒಂದೇ ಕಾರಣದಿಂದ ಅನಿಷ್ಟ 
ಸಂಪ್ರದಾಯಗಳನ್ನು ಹೊರಹಾಕುವುದನ್ನು ಮತ್ತು ನವೀನವಾಗಿರುವ ಹೊಸ 
ಯೋಜನೆಗಳು ಸ್ವೀಕರಿಸುವುದನ್ನು ತಡೆಗಟ್ಟುವಂತೆ ಮನಸಿನಲ್ಲಿ ಬೆಳೆಯುವ ಗೋಡೆಗಳು. 
ಗೋಡೆಗಳೆಲ್ಲೆಲ್ಲ ಭಯಂಕರವಾದವು. 


ನಮ್ಮದನ್ನು ಹೋಲುವ ಸಂದರ್ಭಗಳಲ್ಲಿನ ಅನೇಕ ಯುವಜನರ ಹಾಗೆ 
ರಾಜಕೀಯವಾಗಿ ಕಾರ್ಯೋನ್ಮುಖವಾದ ನನ್ನ ತಲೆಮಾರಿನ ಯುವಕರು ಕೂಡ 
ತೀವ್ರ ಭಾವನೆಗಳಿಂದ ಆದರೆ ರಾಷ್ಟ್ರವಾದದ ಸಂಕುಚಿತ ರೂಪದಿಂದ ಆಕರ್ಷಿತರಾದರು. 
ಹಾಗಿದ್ದರೂ ಅನುಭವದಿಂದಾಗಿ ದೇಶ ವಿದೇಶಗಳಲ್ಲಿ ನಡೆದ ಘಟನೆಗಳಿಂದಾಗಿ 
ನಾವು ಹೊಸ ದೃಷ್ಟಿಕೋನ ಪಡೆದೆವು. ಕ್ಷಿತಿಜ ವಿಸ್ತಾರಗೊಂಡಂತೆಲ್ಲ ಕೆಲ ತಾರುಣ್ಯದ 
ಎಚಾರಗಳ ಅಸಮರ್ಪಕತೆಯನ್ನು ಗುರುತಿಸಲು ಪ್ರಾರಂಭಿಸಿದೆವು. ಕಾಲ ನಮಗೆ 
ಕಲಿಸಬೇಕಾಗಿತು. ಪಂಡಿತ್‌ಜಿ ಹೇಳಿದಂತೆ: 


೧೦೮ / ನೆಲ್ಸನ್‌ ಮಂಡೇಲಾ 


“ರಾಷ್ಟ್ರವಾದ ತನ್ನ ಸ್ಥಾನದಲ್ಲಿ ಒಳ್ಳೆಯದೆ ಆಗಿದೆ. ಆದರೆ ಅದು ನಂಬಲನರ್ಹ 
ವಾದ ಮಿತ್ರ ಮತ್ತು ಅಪಾಯಕಾರಿ ಚರಿತ್ರೆಕಾರ. ಅನೇಕ ಆಗು ಹೋಗುಗಳಿಗೆ 
ನಮ್ಮನ್ನು ಕುರುಡಾಗಿಸುವಂಥದ್ದು. ಕೆಲ ಸಲ, ಅದರಲ್ಲೂ ನಮ್ಮ ಮತ್ತು ನಮ್ಮ 
ದೇಶಕ್ಕೆ ಸಂಭಂಧಿಸಿದಂತೆ ಅದು ಸತ್ಯವನ್ನು ವಿರೂಪಗೊಳಿಸುತ್ತದೆ.” 


ನಿಬ್ಬೆರಗಾಗಿಸುವ ತಂತ್ರಜ್ಞಾನ ಮತ್ತು ಸಂಪರ್ಕ ವಿಧಾನಗಳಲ್ಲಿನ ಪ್ರಗತಿಯಿಂದಾಗಿ 
ಈ ಮುಂಚೆ ಪ್ರವೇಶಿಸಲು ಅಸಾಧ್ಯವೆನಿಸಿದ್ದ ದೂರದ ಪ್ರದೇಶಗಳ ನಡುವಿನ 
ಅಂತರವನ್ನು ತೊಡೆದು ಹಾಕಿರುವ, ಹಳೆ ತಲೆಮಾರಿನ ನಂಬಿಕೆಗಳು ಮತ್ತು ಮನುಷ್ಯರ 
ಮಧ್ಯದ ಕಾಲ್ಪನಿಕ ವ್ಯತ್ಯಾಸಗಳು ತ್ವರಿತವಾಗಿ ನಿವಾರಣೆ ಆಗುತ್ತಿರುವ ಮತ್ತು ಒಂಟಿತನ 
ಕಳೆದು ಸಹಕಾರ ಹಾಗೂ ಪರಸ್ಪರ ಅವಲಂಬನೆಗಳು ಕಂಡುಬರುವ ಈ ಪ್ರಪಂಚದಲ್ಲಿ 
ನಾವು ಕೂಡ ನಮ್ಮ ಸಂಕುಚಿತ ದೃಷ್ಟಿಕೋನ ತೊರೆದು ಹೊಸ ವಾಸ್ತವತೆಗಳಿಗೆ 
ಹೊಂದಿಕೊಳ್ಳುವ ಅಗತ್ಯ ಕಂಡು ಬಂದಿತು. 


ವಸಾಹತುಶಾಹಿ ಜಗತ್ತಿನ ಪ್ರಮುಖ ರಾಷ್ಟ್ರೀಯ ವಿಮೋಚನಾ ಚಳವಳಿಗಳ 
ಲ್ಹೊಂದಾದ ಅಖಿಲ ಭಾರತ ಕಾಂಗೆಸ್‌ ರೀತಿಯಲ್ಲಿ ನಾವು ಕೂಡ ನಮ್ಮ ಪರಿಸ್ಥಿತಿಯನ್ನು 
ಜಾಗತಿಕ ಹಿನ್ನೆಲೆಯಲ್ಲಿ ತೂಗಿ ನೋಡಲು ಪ್ರಾರಂಭಿಸಿದೆವು. 


“ಇತರ ಭಾಗಗಳಲ್ಲಿ ಇರುವ ತಮ್ಮ ಸಹೋದರರು ಇನ್ನೂ ಪರಕೀಯರ 
ಆಳ್ವಿಕೆಗೆ ಒಳಪಟ್ಟಿದ್ದರೆ. ವಿಶ್ವದ ಯಾವುದೇ ಒಂದು ಭಾಗದ ಜನತೆ ನಿಜವಾಗಿಯೂ 
ಸ್ವತಂತ್ರರಾಗಲು ಸಾಧ್ಯವಿಲ್ಲ' ಎಂಬ ಒಬ್ಬ ಮಹಾನ್‌ ರಾಜಕೀಯ ಚಿಂತಕ ಮತ್ತು 
ಶಿಕ್ಷಕನ ಎಚ್ಚರಿಕೆಯನ್ನು ನಾವು ಶೀಘ್ರವಾಗಿ ಅರಿತೆವು. 


ಫ್ಯಾಸಿಸ್ಟ್‌ ಇಟಲಿಯು ಇಧಿಯೋಪಿಯಾವನ್ನು ನಾಶಗೊಳಿಸುತ್ತಿದ್ದಾಗ ಆ ದೇಶದ 
ಜನತೆಯ ಜತೆ ಅಖಿಲ ಭಾರತ ಕಾಂಗ್ರೆಸ್‌ ತೋರಿಸಿದ ಸೌಹಾರ್ದವನ್ನು ನಮ್ಮ ಜನ 
ಕೊಂಡಾಡಿದರು. ಹಣೆಪಟ್ಟಿಗೆ ಹೆದರದೆ ಸ್ಟೇನ್‌ ಗಣರಾಜ್ಯಕ್ಕೆ ಧೈರ್ಯವಾಗಿ ಅಖಿಲ 
ಭಾರತ ಕಾಂಗೆಸ್‌ ತೋರಿಸಿದ ಅನುಕಂಪವನ್ನು ನಾವು ಗಮನಿಸಿದೆವು. ೧೯೩೮ ರ 
ಕಾಂಗ್ರೆಸ್‌ ವೈದ್ಯಕೀಯ ತಂಡ ಚೀನಾ ದೇಶಕ್ಕೆ ಹೋದದ್ದನ್ನು ಕೇಳಿ ನಾವು 
ಸ್ಫೂರ್ತಿಗೊಂಡೆವು. 


ಸೋವಿಯತ್‌ ದೇಶದ ವಿರುದ್ಧ ಅನಾಗರಿಕ ನಾಜಿ ಪಡೆಗಳನ್ನು ಮುನ್ನುಗ್ಗಿಸಲು 
ಆಶಿಸುತ್ತಿದ್ದ ಮತ್ತು ಅದಕ್ಕಾಗಿ ಪಿತೂರಿ ಮಾಡುತ್ತಿದ್ದ ಸಮಯದಲ್ಲಿ ಪಂಡಿತ್‌ಜಿ 
ಅವರು ಮುಸೋಲಿನಿಯನ್ನು ಭೇಟಿ ಮಾಡುವ ಒತ್ತಾಯದ ಆಮಂತ್ರಣವನ್ನು 


ಭಾರತಕ್ಕೆ ಒಂದು ಪತ್ರ / ೧೦೯ 


ಸಾರ್ವಜನಿಕವಾಗಿ ತಿರಸ್ಕರಿಸಿದರು. ಎರಡು ವರ್ಷಗಳ ನಂತರ ನಾಜಿ ಜರ್ಮನಿಗೆ 
ಭೇಟಿ ನೀಡಬೇಕೆಂಬ ಆಮಂತ್ರಣವನ್ನು ಅವರು ಮತ್ತೆ ತಿರಸ್ಕರಿಸಿದುದನ್ನು ನಾವು 
ಗಮನಿಸಿದೆವು. ಅದಕ್ಕೆ ಬದಲಾಗಿ ಕುಪ್ರಸಿದ್ಧ ಮ್ಯೂನಿಕ್‌ ಒಪ್ಪಂದದಲ್ಲಿ ನಂಬಿ 
ಮೋಸಹೋದ ಮತ್ತು ಹೊರಗೆ ಹಾಕಲಾದ ಜೆಕೊಸ್ತೊವಾಕಿಯಾಗೆ ಹೋಗಲು 
ಅವರು ನಿರ್ಧರಿಸಿದರು. 


ಅಖಿಲ ಭಾರತ ಕಾಂಗ್ರೆಸ್‌ ಮತ್ತು ಅದರ ನಾಯಕತ್ವದ ಅ೦ತರರಾಷ್ಟೀಯತೆ 
ಯನ್ನು ಗಮನಿಸುತ್ತ ನಾವು ಮಹಾತ್ಮಾ ಗಾಂಧಿ ಅವರ ಅರ್ಥಪೂರ್ಣ ವಿವರಣೆಯನ್ನು 
ಸ್ವರಿಸಿದೆವು. 

“ಸರ್ಕಾರ ಸೃಷ್ಟಿಸಿದ ಗಡಿಗಳ ಆಚೆ ಇರುವ ನೆರೆ ಹೊರೆಗಳಿಗೆ ನಮ್ಮ ಸೇವೆ 
ಸಲ್ಲಿಸುವುದಕ್ಕೆ ಯಾವುದೇ ಮಿತಿ ಇಲ್ಲ, ದೇವರು ಎಂದೂ ಗಡಿಗಳನ್ನೂ ಸೃಷ್ಟಿಸಿಲ್ಲ”. 


ನಮ್ಮ ಜನ ಮತ್ತು ಭಾರತದ ಜನತೆಯ ಮಧ್ಯದ ನಿಕಟ ಸಂಬಂಧಗಳನ್ನು 
ಹಾಗೂ ಅಖಿಲ ಭಾರತ ಕಾಂಗ್ರೆಸಿನ ಅ೦ತರರಾಷ್ಟೀಯ ದೃಷ್ಟಿಕೋನದ ಪರಿಣಾಮವಾಗಿ 
ನಾವು ಪಡೆದಿರುವ ಪ್ರೋತ್ಸಾಹ, ಸ್ಫೂರ್ತಿ ಮತ್ತು ವಾಸ್ತವ ನೆರವುಗಳನ್ನು ನಮೂದಿಸದೆ 
ಹೋದಲ್ಲಿ ಅದೊಂದು ಗಂಭೀರ ಕೊರತೆ ಆದೀತು. 


ದಕ್ಷಿಣ ಆಫ್ರಿಕಾದಲ್ಲಿ ಇನ್ನೂ ಇರುವಂಥ ಅತ್ಯಂತ ಹಳೆಯ ರಾಜಕೀಯ 
ಸಂಘಟನೆ ನತಾಲ್‌ ಇಂಡಿಯನ್‌ ಕಾಂಗ್ರೆಸ್‌ ಅನ್ನು ೧೮೯೪ರಲ್ಲಿ ಮಹಾತ್ಮಾ ಗಾಂಧಿ 
ಅವರು ಸ್ಥಾಪಿಸಿದರು. ಅವರು ಅದರ ಮೊದಲ ಕಾರ್ಯದರ್ಶಿಗಳಾದರು. ಇಲ್ಲಿ 
ಇದ್ದಂಥ ೨೧ ವರ್ಷಗಳ ಅವಧಿಯಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಭಾರತದ ಇತಿಹಾಸದ 
ಮೇಲೆ ಅಗಣಿತ ಪ್ರಭಾವವನ್ನು ಬೀರುವಂಥ ವಿಚಾರ ಮತ್ತು ಹೋರಾಟಗಳ ಹುಟ್ಟಿಗೆ 
ನಾವು ಸಾಕ್ಷಿ ಆದೆವು. ಹಾಗೆ ನೋಡಿದರೆ ಮಹಾತ್ಮಾ ಗಾಂಧಿ ಅವರು ದಕ್ಷಿಣ 
ಆಫ್ರಿಕಾದ ನೆಲದ ಮೇಲೆಯೇ ಸತ್ಯಾಗ್ರಹದ ತತ್ತ್ವಜ್ಞಾನವನ್ನು ಕಂಡುಹಿಡಿದು ಆಚರಿಸಲು 
ಪ್ರಾರಂಭಿಸಿದರು. 


ಮಹಾತ್ಮಾಜಿ ಅವರು ಭಾರತಕ್ಕೆ ಮರಳಿ ಬಂದ ಮೇಲೆ ದಕ್ಷಿಣ ಆಫ್ರಿಕಾದ 
ಕಾಳಜಿಗಳು ಅಖಿಲ ಭಾರತ ಕಾಂಗ್ರೆಸ್‌ನ ಮತ್ತು ಇಡೀ ಭಾರತ ಜನತೆಯ 
ಕಾಳಜಿಗಳಾದವು. ಭಾರತ ಸ್ವಾತಂತ್ರ್ಯದ ಮುನ್ನಾ ದಿನ ಪಂಡಿತ್‌ ನೆಹರೂ ಹೇಳಿದರು: 


“ತುಂಬ ವರ್ಷಗಳ ಹಿಂದೆ ನಾವು ವಿಧಿಯ ಜತೆ ಒಪ್ಪ೦ದ ಮಾಡಿಕೊಂಡೆವು. 
ಈಗ ನಾವು ನಮ್ಮ ಪ್ರತಿಜ್ಞೆಯನ್ನು ಈಡೇರಿಸುವ ಸಮಯ ಬಂದಿದೆ. ಮಧ್ಯರಾತ್ರಿಯ 


೧೧೦ / ನೆಲ್ಸನ್‌ ಮಂಡೇಲಾ 


ಗ೦ಟೆ ಬಾರಿಸುವಾಗ, ಜಗತ್ತು ಮಲಗಿರುವಾಗ ಬದುಕು ಮತ್ತು ಸ್ವಾತಂತ್ರ್ಯಕ್ಕೆ ಭಾರತ 
ಎಚ್ಚರಗೊಳ್ಳುವುದು. ಈ ಗಂಭೀರ ಕ್ಷಣದಲ್ಲಿ ನಾವು ಭಾರತದ, ಅದರ ಜನತೆಯ 
ಮತ್ತು ಮಾನವಕುಲದ ಹಿರಿದಾದ ಧ್ಯೇಯಗಳ ಸೇವೆಗೆ ಸಮರ್ಪಣೆ ಮಾಡಿಕೊಳ್ಳುವ 
ಪ್ರತಿಜ್ಞೆ ಕೈಗೊಳ್ಳುವುದು ಯೋಗ್ಯವಾಗಿದೆ”. 

ಈ ಪ್ರತಿಜ್ಞೆಯನ್ನು ಅವರು ಕೈಗೊಂಡಾಗ ಪಂಡಿತ್‌ಜಿ ಅವರ ಮನಸ್ಸಿನಲ್ಲಿ 
ನಮ್ಮ ಹೋರಾಟ ಎಷ್ಟು ಗಮನಾರ್ಹವಾಗಿತ್ತೆಂಬುದನ್ನು ಕ೦ಡುಕೊಳ್ಳಲು ನಮ್ಮ ಜನ 
ಬಹಳ ಕಾಲ ಕಾಯಬೇಕಾಗಲಿಲ್ಲ. 


ಅವರ ಪ್ರತಿಭಾವಂತ ಸಹೋದರಿ ಶ್ರೀಮತಿ ವಿಜಯಲಕ್ಷ್ಮೀ ಪಂಡಿತ್‌ ಅವರು 
ಎಶ್ವಸಂಸ್ಥೆಗೆ ಸ್ವತಂತ್ರ ಭಾರತದ ರಾಯಭಾರಿ ಆದಾಗ ದೃಢ ನಿರ್ಧಾರದಿಂದ ನಮ್ಮ 
ಹೋರಾಟದೊಂದಿಗೆ ವಿಶ್ವ ಸೌಹಾರ್ದವನ್ನು ಸಾಧಿಸಿದ ಕಾರಣ, ನಮ್ಮ ದೇಶ ಮತ್ತು 
ನಮಿಬಿಯಾದ ದ್ವನಿಕಟ್ಟಿದ ಜನತೆಗಷ್ಟೇ ಅಲ್ಲದೆ ವಿಶ್ವಾದ್ಯಂತ ನಮ್ಮಂತೇ ಇರುವ 
ಇತರ ಜನತೆಯ ಆದರದ ವಕ್ತಾರರಾದರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿನ 
ಕಾಂಗೆಸ್‌ ಹೇಳಿಕೆಗಳು ಮತ್ತು ಪ್ರಯತ್ನಗಳನ್ನು ಈಗ ಭಾರತ ಸರ್ಕಾರ ತನ್ನ ನೀತಿಯಾಗಿ 
ಒಪ್ಪಿಕೊಂಡು ಕಾರ್ಯತತ್ನರತೆಯಿಂದ ಆಚರಿಸುತ್ತಿದೆ ಎನ್ನುವುದು ನಮಗೆ 
ಧನ್ಯಭಾವವನ್ನು೦ಟು ಮಾಡುವ ವಿಚಾರ. 


೧೯೪೭ರಲ್ಲಿ ಮುಂಬೈನಲ್ಲಿ ನಡೆದ ಏಷ್ಯಾ ಜನತೆಯ ಸಮ್ಮೇಳನ. ೧೯೫೫ರ 
ಬಾಂಡುಂಗ್‌ ಸಮ್ಮೇಳನ ಕಾಮನ್‌ವೆಲ್ತ್‌ ಚರ್ಚೆಗಳು. ಅಲಿಪ್ತ ಚಳವಳಿ ಹೀಗೆ ಎಲ್ಲೆಡೆ 
ಮತ್ತು ಎಲ್ಲ ಕಾಲದಲ್ಲಿ ಸ್ವತಂತ್ರ ಭಾರತ ಹಾಗೂ ಪಂಡಿತ್‌ಜಿ ನಮ್ಮ ಹೋರಾಟವನ್ನು 
ಏಕಪ್ರಕಾರವಾಗಿ ಎತ್ತಿ ಹಿಡಿದರು. 


ಅದೇ ಹಾದಿಯಲ್ಲಿ, ಕಡಿಮೆಯಾಗದ ಚೈತನ್ಯ ಮತ್ತು ದೃಢ ನಿರ್ಧಾರಗಳಿಂದ 
ಮುನ್ನಡೆಯುತ್ತಿರುವ, ಅವರಷ್ಟೇ ಉದಾಹರಿಸಬಲ್ಲ ಅವರ ಪುತ್ರಿ ಶ್ರೀಮತಿ ಇಂದಿರಾ 
ಗಾಂಧಿ ಅವರನ್ನು ನೋಡಿ ನಾವು ಇಂದು ಅಳವಾದ ಸ್ಫೂರ್ತಿ ಪಡೆಯುತ್ತಿದ್ದೇವೆ. 
ಅವರ ಕಾರ್ಯಚಟುವಟಿಕೆಗಳು, ಆಸಕ್ತಿಗಳು ಮತ್ತು ಹೇಳಿಕೆಗಳು ನಮಗೆ ಭಸರವಸೆ 
ಮತ್ತು ಪ್ರೇರಣೆಯ ನಿರಂತರ ಮೂಲಗಳಾಗಿವೆ. 


ವಿಶ್ವದ ಜನಸಂಖ್ಯೆಯ ಒಂದು ಅತಿಸಣ್ಣ ಭಾಗವಾಗಿರುವ ೨೧ ದಶಲಕ್ಷಗಳಿಗೆ 
ಮೀರದ ಜನಸಂಖ್ಯೆ ಹೊಂದಿದ್ದ ನಮ್ಮ ದೇಶ ೧೫೩ ದೇಶಗಳನ್ನೊಳಗೊಂಡ 
ರಾಷ್ಟ್ರಗಳ ಕುಟುಂಬದಲ್ಲಿ ಒಂದಾಗಿರುವುದನ್ನು ಗಣನೆಗೆ ತೆಗೆದುಕೊಂಡಾಗ, ಭಾರತ 
ನಮ್ಮ ಹೋರಾಟವನ್ನು ಎತ್ತಿಹಿಡಿಯುವುದು ಹೆಚ್ಚು ಅರ್ಥ ಗರ್ಭಿತವಾಗುತ್ತದೆ. 


ಭಾರತಕ್ಕೆ ಒಂದು ಪತ್ರ / ೧೧೧ 


ಅದೂ ಅಲ್ಲದೆ, ಘರ್ಷಣೆ, ಯುದ್ಧಗಳು, ಕ್ಷಾಮ, ಪೌಷ್ಟಿಕ ಆಹಾರದ ಕೊರತೆ, 
ರೋಗರುಜಿನಗಳು, ಬಡತನ, ನಿರಕ್ಷರತೆ ಮತ್ತು ದ್ವೇಷ ಇವೆಲ್ಲವುಗಳಿಂದ ಸುತ್ತುವರೆದು 
ಅಲ್ಲೋಲ ಕಲ್ಲೋಲಗೊಂಡಿರುವ ಜಗತ್ತಿನ ಹಿನ್ನೆಲೆಯಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳು 
ದೊಡ್ಡದಾಗಿದ್ದರೂ ಚಿಕ್ಕದಾಗಿ ಕಾಣುವವು. 


ವಿಶ್ವದ ಎಲ್ಲ ಮೂಲೆಗಳಿಂದ ಮಾನವ ನಿರ್ಮಿತ ನೋವಿನ ಕೊನೆಯ ಕುರುಹು 
ಅಳಿದು ಹೋಗುವ ದಿನವರೆಗೂ ವಿಶ್ವದ ಯಾವುದೇ ಭಾಗವು ತನ್ನಷ್ಟಕ್ಕೇ ಅವುಗಳಿ೦ದ 
ಮುಕ್ತ ಎಂದು ತಿಳಿದುಕೊಳ್ಳುವ ಧೈರ್ಯ ಮಾಡಕೂಡದು ಮತ್ತು ನಮ್ಮ ಸಮಸ್ಯೆಗಳು. 
ಅವೆಷ್ಟೇ ತೀವ್ರವಾಗಿರಲಿ, ಮಾನವಕುಲದ ಸಮಸ್ಯೆಗಳ ಭಾಗ ಎ೦ಬುದನ್ನು ನಮಗೆ 
ನೆನಪು ಮಾಡಿಕೊಡುವ ಪಾತ್ರವನ್ನು ಜಾಗತಿಕ ವ್ಯವಹಾರಗಳಲ್ಲಿ ಭಾರತ ಉದಾಹರಿಸಲು 
ಯೋಗ್ಯವಾಗಿ ನಿರ್ವಹಿಸಿದೆ. 


ಬೃಹತ್‌ ಗಾತ್ರದ್ದಾಗಿದ್ದರೂ ಆ ನೋವನ್ನು ಹಂಚಿಕೊಂಡ ಜ್ಞಾನ ಮನುಕುಲ 
ದೊಂದಿಗೆ ನಮ್ಮ ಏಕತೆಯನ್ನು ಹಾಗೂ ಅದರಿಂದ ಉದ್ಭವಿಸುವಂಥ ಜಾಗತಿಕ 
ಜವಾಬ್ದಾರಿಗಳನ್ನು ಕೂಡ ಜೀವಂತವಾಗಿ ಇಡುತ್ತದೆ. ನಮ್ಮ ಭವಿಷ್ಯದಲ್ಲಿ ಎಶ್ವಾಸ 
ಮತ್ತು ನಂಬಿಕೆಯನ್ನು ಬಲಗೊಳಿಸುವಲ್ಲಿ ಸಹಾಯಕವಾಗಿದೆ. 


ಪುನಃ ಪಂಡಿತ್‌ಜಿ ಅವರು ಕಂಡ ಲೋಕವನ್ನು ಇನ್ನೊಮ್ಮೆ ಅವಲೋಕಿಸಿದಾಗ 
ಘರ್ಷಣೆ, ದ್ವೇಷ ಮತ್ತು ಹಿಂಸೆಗಳಿಂದ ತುಂಬಿದ ಪ್ರಪಂಚದಲ್ಲಿ ಮಾನವ ಗುರಿಯಲ್ಲಿ 
ನಂಬಿಕೆ ಇಡುವುದು ಬೇರೆ ಎಲ್ಲ ಕಾಲಕ್ಕಿಂತ ಈಗ ಹೆಚ್ಚು ಅಗತ್ಯವಾಗಿದೆ. ನಾವು 
ಯಾವ ಭವಿಷ್ಯಕ್ಕಾಗಿ ದುಡಿಯುತ್ತಿದ್ದೇವೊ ಅದು ಮಾನವಕುಲಕ್ಕೆ ಸಂಪೂರ್ಣ ಭರವಸೆ 
ನೀಡುವಂಥದ್ದಾಗಿದ್ದ ಪಕ್ಷದಲ್ಲಿ ವರ್ತಮಾನದ ಅನಿಷ್ಟಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿ 
ಕೊಳ್ಳಬೇಕಾಗಿಲ್ಲ. ಆ ಭವಿಷ್ಯಕ್ಕಾಗಿ ದುಡಿಯುವುದೇ ಸಮರ್ಥನೀಯ. 


ಈ ತಿಳಿವಳಿಕೆ ಮತ್ತು ನಂಬಿಕೆ ಬಗೆಗಿನ ಗಾಢ ನಿಷ್ಠೆಯಲ್ಲಿ, ನಮ್ಮ ಸ್ನೇಹಿತರ 
ನಿಷ್ಠೆ ಮತ್ತು ಸೌಹಾರ್ದದಲ್ಲಿ ನಮ್ಮದೇ ಶಕ್ತಿ ದೃಢನಿಶ್ಚಯ ಮತ್ತು ಹೋರಾಟದ 
ಬಗೆಗಿನ ನಂಬಿಕೆಯಲ್ಲಿ ನಾವು ಮುಂದುವರಿಯುತ್ತಿದ್ದೇವೆ. ಭಾರತದ ಜನತೆಯ 
ಜತೆ. ಇಡೀ ಜಗತ್ತಿನ ಜತೆ ಹೊಸತೊಂದು ನಾಳೆಯನ್ನು ಸೃಷ್ಟಿ ಮಾಡುವುದಕ್ಕಾಗಿ 
ನಾವು ಸೇರುತ್ತಿದ್ದೇವೆ. ಈ ನಾಳೆ, ರವೀಂದ್ರನಾಥ್‌ ಟಾಗೋರ್‌ ಅವರು "ಗೀತಾ೦ಜಲಿ' 
ಯಲ್ಲಿ ಕನಸು ಕಂಡ ನಾಳೆಯನ್ನು ಎಶ್ವದ ಜನತೆಗಾಗಿ ವಾಸ್ತವ ಮಾಡಲು 
ಪ್ರಯತ್ನಿಸುವಂಥದ್ದು: 


“ಎಲ್ಲಿ ಮನಸಿರುವುದೋ ಭಯವಿಲ್ಲದೆ. 
ತಲೆ ಎತ್ತಿಹುದೊ. 


೧೧೨ / ನೆಲ್ಸನ್‌ ಮಂಡೇಲಾ 


ಜ್ಞಾನ ಎಲ್ಲಿ ಮುಕ್ತವಾಗಿರುವುದೊ. 
ಎಲ್ಲಿ ಸಂಕುಚಿತ ನಾಡಗೋಡೆಗಳಿಂದ 
ತಿರೆ ತುಂಡು ತುಂಡಾಗಿಲ್ಲವೊ. 


ಎಲ್ಲಿ ಸತ್ಯದಾಳದಿಂದ 

ಮಾತುಗಳು ಹೊರಹೊಮ್ಮುವವೊ. 
ಎಲ್ಲಿ ಪೂರ್ಣತೆಯೆಡೆಗೆ 
ಅವಿಶ್ರಾಂತ ಹೆಣಗು 
ಕೈಚಾಚುತ್ತಿದೆಯೋ. 


ಎಲ್ಲಿ ವಿವೇಕದ ನಿಚ್ಚಳ ಹೊಳೆ 
ಜಡರೂಢಿಯ ಮಂಕು ಕವಿದ 
ಮರುಭೂಮಿಯ ಮರಳಲ್ಲಿ 

ದಾರಿ ಕಳೆದು ಕೊಂಡಿಲ್ಲವೊ. 


ಎಲ್ಲಿ ಇವೆಲ್ಲ ಸದಾ 

ವಿಶಾಲಗೊಳ್ಳುವ ವಿಚಾರ, 

ಕ್ರಿಯೆಯೆಡೆಗೆ ಮನವ ಮುನ್ನಡೆಸುವವೊ, 
ಆ ಸ್ವಾತಂತ್ರ್ಯದ ಸ್ವರ್ಗದಲ್ಲಿ 

ತಂದೆ- 

ನನ್ನ ನಾಡು ಎಚ್ಚರಗೊಳ್ಳಲಿ. 

ನಿಮ್ಮ ವಿಶ್ವಾಸದ 

ನೆಲ್ಸನ್‌ ಮಂಡೇಲಾ. 

(ನಂತರದ ಮಾತು: ಮೇಲಿನ ದಿನಾಂಕ ತಿಳಿಸುವಂತೆ ಈ ಪತ್ರವನ್ನು ತಮಗೆ 
೩ನೇ ಆಗಸ್ಟ್‌ ೧೯೮೦ ರಂದು ಕಳಿಸುವುದಕ್ಕಾಗಿ ರಾಬ್ದೆನ್‌ ದ್ವೀಪದ ಕಮಾಂಡಿಂಗ್‌ 
ಆಫೀಸರ್‌ಗೆ ಕೊಡಲಾಯಿತು. ಈ ಕೆಲಸವನ್ನು ತ್ವರಿತವಾಗಿ ಮಾಡಲು ಕೂಡ ಹೇಳಿದ್ದೆ. 
ತಮಗೆ ಈ ಪತ್ರ ಕಳಿಸಿದ್ದಾಯಿತೆ ಎಂದು ಅಂದಿನಿಂದ ಪದೆ ಪದೆ ಜೈಲು ಇಲಾಖೆಯಲ್ಲಿ 
ವಿಚಾರಿಸಿದೆ. ಡಿಸೆಂಬರ್‌ ಕೊನೆಯ ವಾರದಲ್ಲಿ “ಸಾಂಸ್ಕೃತಿಕ ಸಂಬಂಧಗಳ ಭಾರತೀಯ 
ಮಂಡಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದು; ಆದರೆ ಆ ಪತ್ರದಲ್ಲಿ ಉಪಯೋಗಿಸಿರುವ 
ಮಾತುಗಳಿಂದಲ್ಲ” ಎಂದು ನನಗೆ ಉತ್ತರ ಬಂದಿತು. ಆ ಕಾರಣಕ್ಕಾಗಿ ಈ ಪತ್ರ 
ನಿಮಗೆ ತಲುಪಿಸಲು ನನ್ನದೇ ಆದ ಮಾರ್ಗವನ್ನು ಉಪಯೋಗಿಸಲು ನಿರ್ಧರಿಸಿದೆ.) 

ಈ 


ಭಾರತಕ್ಕೆ ಒಂದು ಪತ್ರ / ೧೧೩ 


ನಾ ಮರಳಿ ಬರುವೆ 


ಮಿ.ಡಬ್ಲೂ. ಬೋಥಾ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ದಾಗ ಷರತ್ತಿನ ಮೇಲೆ 
ಬಿಡುಗಡೆ ಮಾಡುವುದಾಗಿ ನೆಲ್ಸನ್‌ ಮಂಡೇಲಾ ಅವರಿಗೆ ತಿಳಿಸಿದರು. ಮಂಡೇಲಾ 
ಅದಕ್ಕೆ ಈ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ೧೯೮೫ನೇ ಫೆಬ್ರುವರಿ ೧೦ರಂದು 
ಸೊವೆಟೊದ ಜುಬಾಲಾನಿಯಲ್ಲಿ ನಡೆದ ರ್ಯಾಲಿಯಲ್ಲಿ ಅವರ ಮಗಳು ಜಿಂಜಿ ಈ 
ಪ್ರತಿಕ್ರಿಯೆಯನ್ನು ಓದಿದರು. 


ನಾನು ಆಫ್ರಿಕನ್‌ ನ್ಯಾಷನಲ್‌ ಕಾಂಗೆಸ್‌ ಸದಸ್ಯನಾಗಿದ್ದೇನೆ. ನಾನು ಯಾವಾಗಲೂ 
ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ ಸದಸ್ಯನಾಗಿದ್ದೇನೆ. ನಾನು ಸಾಯುವವರೆಗೂ ಆಫ್ರಿಕನ್‌ 
ನ್ಯಾಷನಲ್‌ ಕಾಂಗ್ರೆಸ್‌ ಸದಸ್ಯನಾಗಿರುತ್ತೇನೆ. ಆಲಿವರ್‌ ಟಾಂಬೊ ನನಗೆ ಸಹೋದರನಿ 
ಗಿಂತ ಹೆಚ್ಚು. ಸುಮಾರು ೫೦ ವರ್ಷಗಳಿಂದ ಅವರು ನನ್ನ ಮಹಾನ್‌ ಗೆಳೆಯ 
ಮತ್ತು ಸಂಗಾತಿ. ನಿಮ್ಮೊಳಗಿನ ಯಾರಾದರೂ ನನ್ನ ಸ್ವಾತಂತ್ರ್ಯವನ್ನು ಪ್ರೇಮದಿಂದ 
ಪೋಷಿಸಿದರೆ ಆಲಿವರ್‌ ಟಾಂಬೊ ಇನ್ನೂ ಹೆಚ್ಚು ಪ್ರೇಮದಿಂದ ಪೋಷಿಸಿದರು. 
ನಾನು ಸ್ವತಂತ್ರವಾಗುವುದನ್ನು ನೋಡಲಿಕ್ಕೆ ಅವರು ತಮ್ಮ ಬದುಕನ್ನೇ ಕೊಡುವರು 
ಎಂಬುದು ನನಗೆ ಗೊತ್ತಿದೆ. ನನ್ನ ಮತ್ತು ಅವರ ಅಭಿಪ್ರಾಯದಲ್ಲಿ ಯಾವುದೇ 
ಭೇದವಿಲ್ಲ. 


ಸರ್ಕಾರ ನನ್ನ ಮೇಲೆ ಹೇರ ಬಯಸುವ ಷರತ್ತುಗಳ ಬಗ್ಗೆ ನಾನು ಚಕಿತ 
ಗೊಂಡಿದ್ದೇನೆ. ನಾನು ಹಿ೦ಸಾತ್ಮಕ ಮನುಷ್ಯನಲ್ಲ. ನಮ್ಮ ದೇಶದ ಸವಸ್ಯೆಗಳಿಗೆ 
ಪರಿಹಾರ ಹುಡುಕುವುದಕ್ಕಾಗಿ ದು೦ಡುಮೇಜಿನ ಪರಿಷತ್ತು ಕರೆಯಲು ನಾನು ಮತ್ತು 
ನನ್ನ ಸಂಗಾತಿಗಳು ಮಲಾನ್‌ ಅವರಿಗೆ ೧೯೫೨ ರಲ್ಲಿ ಕೇಳಿಕೊಂಡೆವು. ಆದರೆ ಆ 


೧೧೪ / ನೆಲ್ಸನ್‌ ಮಂಡೇಲಾ 


ಬಗ್ಗೆ ಅಸಡ್ಡೆ ತೋರಲಾಯಿತು. ಸ್ಟಿಜ್‌ಡೊಮ್‌ ಅವರು ಅಧಿಕಾರದಲ್ಲಿದ್ದಾಗ ನಾವು 
ಡ್‌ ರೀತಿ ನಿವೇದನೆ ಮಾಡಿದೆವು. ಮತ್ತೆ ಆ ಬಗ್ಗೆ ಅಲಕ್ಷ್ಯ ತೋರಲಾಯಿತು. 
ವೆರ್‌ವೊರ್ಡ್‌ ಅಧಿಕಾರದಲ್ಲಿದ್ದಾಗ ಭವಿಷ್ಯದ ಕುರಿತು ನಿರ್ಧರಿಸುವುದಕ್ಕಾಗಿ ದಕ್ಷಿಣ 
ಆಫ್ರಿಕಾದ ಎಲ್ಲ ಜನರ ರಾಷ್ಟ್ರೀಯ ಸಮಾವೇಶ ಕರೆಯಲು ನಾವು ಕೇಳಿದೆವು. ಅದು 
ಕೂಡ ವ್ಯರ್ಥವಾಯಿತು. 


ಇತರ ಎಲ್ಲ ಪ್ರಕಾರದ ಪ್ರತಿರೋಧ ಕ್ರಮಗಳು ನಿರುಪಯುಕ್ತವಾದಾಗ ನಾವು 
ಸಶಸ್ತ್ರ ಹೋರಾಟದ ಮಾರ್ಗ ಹಿಡಿದೆವು. ಮಲಾನ್‌, ಸ್ಟಿಜ್‌ಡೊಮ್‌ ಮತ್ತು 
ವೆರ್‌ವೋರ್ಡ್‌ಗಿಂತ ತಾವು ಭಿನ್ನ ಎಂಬುದನ್ನು ಬೋಥಾ ತೋರಿಸಿ ಕೊಡಲಿ. 
ಅವರು ಹಿಂಸೆಯನ್ನು ತ್ಯಜಿಸಲಿ, ಅಪಾರ್ಥೈಡ್‌ ಅನ್ನು ನಾಶಗೊಳಿಸುವುದಾಗಿ ಹೇಳಲಿ. 
ಜನತೆಯ ಸಂಘಟನೆಯಾದ ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ ಮೇಲೆ ನಿಷೇಧವನ್ನು 
ರದ್ದುಪಡಿಸಲಿ. ಅಪಾರ್ಥೈಡ್‌ ಅನ್ನು ವಿರೋಧಿಸಿದ್ದಕ್ಕಾಗಿ ಜೈಲು ಶಿಕ್ಷೆಗೊಳಗಾದ, 
ಹೊರಗಟ್ಟಿದ ಅಥವಾ ಗಡಿಪಾರು ಮಾಡಿದ ಎಲ್ಲರನ್ನು ಬಿಡುಗಡೆಗೊಳಿಸಲಿ. ತಮ್ಮನ್ನು 
ಯಾರು ಆಳಬೇಕೆಂಬುದನ್ನು ಜನರೇ ನಿರ್ಧರಿಸಲು ಸಾಧ್ಯವಾಗುವಂಥ ಮುಕ್ತ 
ರಾಜಕೀಯ ಚಟುವಟಿಕೆಗಳ ಭರವಸೆ ನೀಡಲಿ. 


ನಾನು ನನ್ನ ಸ್ವಾತಂತ್ರ್ಯವನ್ನು ಪ್ರೀತಿಯಿಂದ ಪೋಷಿಸುವೆ. ಆದರೆ ನಿಮ್ಮ 
ಸ್ವಾತಂತ್ರ್ಯಕ್ಕಾಗಿ ಇನ್ನೂ ಹೆಚ್ಚಿನ es ವಹಿಸುವೆ. ನಾನು ಜೈಲಿಗೆ ಹೋದಂದಿನಿಂದ 
ಎಷ್ಟೊಂದು ಜನ ತ್ತಿದ್ದಾರೆ. ಸ ಸ್ವಾತಂತ್ರ್ಯದ ಪ್ರೀತಿಗಾಗಿ Sans ಜನ ನರಳಿದ್ದಾರೆ. 
ಅವರಿಗಾಗಿ ದುಃಖಪಟ್ಟ ಮತ್ತು ಅತ್ತ ವಿಧವೆಯರಿಗೆ, ಮಕ್ಕಳಿಗೆ ಅಪ್ಪ - 
ಅಮ್ಮಂದಿರರಿಗೆ ನಾನು ಯಣಿಯಾಗಿದ್ದೇನೆ. ಈ ದೀರ್ಫ ಒಂಟಿತನದ ಮತ್ತು ನಿಸ್ಸಾರ 
ವರ್ಷಗಳಲ್ಲಿ ದುಃಖಿ ಆದವನು ನಾನೊಬ್ಬನೇ ಅಲ್ಲ. ನಾನು ನಿಮಗಿಂತ ಕಡಿಮೆ 
ಬದುಕು ಪ್ರೀತಿಸಿದವನಲ್ಲ. ಆದರೆ ನಾನು ನನ್ನ ಜನ್ಮಸಿದ್ಧ ಹಕ್ಕನ್ನು ಮಾರಲಾರೆ. 
ಸ್ವತಂತ್ರರಾಗಬೇಕಾದ ನನ್ನ ಜನರ ಜನ್ಮಸಿದ್ಧ ಹಕ್ಕನ್ನು ಮಾರಲು ನಾ ಸಿದ್ಧನಿಲ್ಲ. 
ಜನತೆಯ ಮತ್ತು ನಿಷೇಧಿಸಿದ ಆಫ್ರಿಕನ್‌ ನ್ಯಾಷನಲ್‌ ಕಾಂಗ್ರೆಸ್‌ನ ಪ್ರತಿನಿಧಿಯಾಗಿ 
ನಾನು ಜೈಲಿನಲ್ಲಿ ಇದ್ದೇನೆ. 

ಜನರ ಸಂಘಟನೆ ಮೇಲಿನ ನಿಷೇಧ ಹಾಗೇ ಇರುವಾಗ ನನಗೆ ಎಂಥ ಸ್ವಾತಂತ್ರ್ಯ 
ಕೊಡಲು ಸಾಧ್ಯ? ಪಾಸ್‌ ಆಡಚಣೆಯೊಡ್ಡಿ ನನ್ನನ್ನು ಬ೦ಧಿಸಲು ಸಾಧ್ಯವಿರುವಾಗ 
ನನಗೆ ಎಂಥ ಸ್ವಾತಂತ್ರ್ಯ ಕೊಡಲು ಸಾಧ್ಯ? ನನ್ನ ಪ್ರಿಯ ಪತ್ನಿ ಬ್ರ್ಯಾಂ ೦ಡ್‌ಪೋರ್ಟ್‌ನಲ್ಲಿ 
ಗಡೀಪಾರಾಗಿ ಬದುಕುತ್ತಿರುವಾಗ ಕುಟುಂಬ ಜೀವನ ಸಾಗಿಸಲು ನನಗೆ ಎಂಥ 


ನಾ ಮರಳಿ ಬರುವೆ / ೧೧೫ 


ಸ್ವಾತಂತ್ರ್ಯ ಕೊಡಲು ಸಾಧ್ಯ? ನಗರ ಪ್ರದೇಶದಲ್ಲಿ ಬದುಕಲು ನಾನು ಅನುಮತಿ 
ಕೇಳಲೇಬೇಕಾದಾಗ ನನಗೆ ಎಂಥ ಸ್ವಾತಂತ್ರ್ಯ ಕೊಡಲು ಸಾಧ್ಯ? ಕೆಲಸ ಪಡೆಯು 
ವುದಕ್ಕಾಗಿ ನನ್ನ ಪಾಸ್‌ನಲ್ಲಿ ಸ್ಟಾಂಪಿನ ಅವಶ್ಯಕತೆ ಇರುವಾಗ ನನಗೆ ಎಂಥ ಸ್ವಾತಂತ್ರ್ಯ 
ಕೊಡಲು ಸಾಧ್ಯ? ನನ್ನ ದಕ್ಷಿಣ ಆಫ್ರಿಕಾದ ಪೌರತ್ವವನ್ನೇ ಕಡೆಗಣಿಸಿದಾಗ ನನಗೆ 
ಎಂಥ ಸ್ವಾತಂತ್ರ್ಯ ಕೊಡಲು ಸಾಧ್ಯ? 

ಕೇವಲ ಸ್ವತಂತ್ರ ಮನುಷ್ಯರು ಮಾತ್ರ ಒಪ್ಪಂದ ಮಾಡಿಕೊಳ್ಳಲು ಸಾಧ್ಯ ಕೈದಿಗಳು 
ಸಂಧಾನದಲ್ಲಿ ಭಾಗಿಯಾಗಲಾರರು. ಹರ್ಮನ್‌ ತೊಯಿವೊ ಜಾ ತೊಯಿವೊ 
ಬಿಡುಗಡೆಯಾದಾಗ ಯಾವುದೇ ವಾಗ್ದಾನ ಮಾಡಲಿಲ್ಲ. ಹಾಗೇ ಮಾಡಬೇಕೆಂದು 
ಅವರಿಗೆ ಹೇಳಲೂ ಇಲ್ಲ. 


ನಾನು ಮತ್ತು ನೀವು, ಜನತೆ ಸ್ವತಂತ್ರರಾಗಿ ಇಲ್ಲದ ಈ ಕಾಲ ಘಟ್ಟದಲ್ಲಿ ನಾನು 
ಯಾವುದೇ ವಾಗ್ದಾನ ಮಾಡಲಾರೆ, ಮಾಡುವುದಿಲ್ಲ. 


ನಿಮ್ಮ ಮತ್ತು ನನ್ನ ಸ್ವಾತಂತ್ರ್ಯವನ್ನು ಬೇರ್ಪಡಿಸಿಲು ಸಾಧ್ಯವಿಲ್ಲ. ನಾ ಮರಳಿ 
ಬರುವೆ. 


೧೧೬ / ನೆಲ್ಸನ್‌ ಮಂಡೇಲಾ 


ಕಥಾ ಸಂಕಲನ 


by” 


ತೇ 
2. 
, ನಾರೀ ಹಳ್ಳದ ದಂಡೆಯಲ್ಲಿ 


ಕರ್ಪುರದ ಕಾಯದಲ್ಲಿ 
ನೀರಮಾನ್ನಿ ಕಥೆಗಳು. 


ಮಣ್ಣಿನ ಬಳೆ ಮತ್ತು ಇತರ ಕತೆಗಳು 


; ಹಂಗಿನರಮನೆಯ “ಹೊರಗೆ 


ಅನಾಥ ಪಕ್ಷಿಯ ಕಲರವ 


ಐ ಕಾಳಬೆಳುದಿರಿಗಳ ಸಿರಿ 


ಹಣದಿ 
ಪಟ್ಟಾ 
ಉಡಿಯಲ್ಲಿಯ ಉರಿ 


. ಮಣ್ಣಿನ ಕುಡಿಕೆ 


ಹಂಸಿ ಹಾರಿತ್ತು 
ಬಾಳೆಗಿಡ ಗೊನೆಹಾಕಿತು 
ವಾಸ್ತವದ ಕನವರಿಕೆ 


ತಪ್ಪಂಡ 

. ಹುಡುಕಾಟ 

. ಪ್ರಕಬ್ಲ ಅಲೆಗಳು 
i ಲಡೇ ಯಾ 


ಮೀಯುವ ಆಟ 


. ಕಾಡಿನ ಬೇರು 

. ವಸುಂಧರೆಯ pF 
| ಸದ್ಯಕಿದು ಹುಚರ ಸ 

ೆ ಮೋಹನ ದಾಸಿ 

. ಬೇರುಗಳು 

, ತೂತು ಬೊಟ್ಟು 


ಕಣಜ 


, ಸಮಗ್ರ ಕಥೆಗಳು 


, ಹಟವಾದಿ ಮತು ಹುಡುಗಿ 

. ಗಾಂಧಿಯೊಂದಿಗೆ 

. ಆ ಅಜ್ಜ - ಈ ಮೊಮ್ಮಗ 

, ತಮಾಷಾ 

, ಜಾಲಿ ಹೂಗಳ ನಡುವೆ 

, ಮರಾಠಿ ದಲಿತ ಕಾವ್ಯ 

. ಕೆಡಹಬಲ್ಲರು ಅವರು ಕಟ್ಟಬಲ್ಲವು ನಾವು 
- ಗಾಂಧೀಗಿಡ 

ಜಃ ಸತರ ಬೆಳಕು 


ಸಿಫಸ್‌ರ ಸುತ್ತು 


ಕನಡದ ಊರಲ್ಲಿ 
A ಅವ್ವ 

3 ಕಣುಚಿ ಕಂಡವರು 
ಕ ಸುನೀತ ಸ ಸಂಪದ 

, ಮಳೆಯೇ ಮಂಟಪ 


ನಮ್ಮ ಪ್ರಕಟಣೆಗಳು 


ಡಾ. ರಾಜಶೇಖರ ನೀರಮಾನ್ವಿ 
ಡಾ. ರಾಜಶೇಖರ ನೀರಮಾನ್ವಿ 
ಚಂದ್ರಕಾಂತ ವಡ್ಡು 
ಶಾಂತಾರಾಮ ಸೋಮಯಾಜಿ 
ಡಾ. ರಾಜಶೇಖರ ನೀರಮಾನ್ವಿ 
ವೀರಭದ್ರ 

ರಾಜಶೇಖರ ಹತಗುಂದಿ 
ಶಿವಕುಮಾರ ನಾಗವಾರ 
ಚಿತ್ರಶೇಖರ ಕಂಠಿ 
ಕಲಿಗಣನಾಥ ಗುಡದೂರು 


ಡಾ. ಮಲ್ಲಿಕಾರ್ಜುನ ವಣೇನೂರು 


ಬಿದರಹಳ್ಳಿ ನರಸಿಂಹಮೂರ್ತಿ 
ಬಿ.ಎಂ. ಬಶೀರ್‌ 
ಬು ರಜಿಯಾ 

ಬಸವರಾಜ ಸಾದರ 
ಅಬ್ಬಾಸ್‌ ಮೇಲಿನಮನಿ 
ಡಾ. “ಪ್ರಹ್ಲಾದ ಅಗಸನಕಟ್ಟೆ 
ಕೃಷ್ಣನಾಯಕ್‌ 
ಡಾ. ಎಚ್‌. ನಾಗವೇಣಿ 
ಡಾ. ಶಾಂತರಸ ಹೆಂಬೇರಾಳು 
ಡಾ. ಎಚ್‌. ನಾಗವೇಣಿ 
ಹಸನ್‌ ನಯೀಂ ಸುರಕೋಡ 
ಆರ್‌.ಪಿ. ಹೆಗಡೆ 
ವೆಂಕಟೇಶ ಮಾಚಕನೂರ 
ಕಲಿಗಣನಾಥ ಗುಡದೂರು 
ಡಾ. ಬೆಸಗರಹಳ್ಳಿ ರಾಮಣ್ಣ 
ಸಮಗ್ರ ಕಥನ ಸಾಹಿತ್ಯ 
ಡಾ. ರಾಜಶೇಖರ ನೀರಮಾನ್ವಿ 


ಡಾ. ಬೂದಗುಪ್ಪ ಪ್ರಹ್ಲಾದರೆಡ್ಡಿ 
ಪ್ರಮೋದ್‌ ತುರ್ವಿಹಾಳ್‌ 
ಮುದೇನೂರ ಸ ಸಂಗಣ್ಣ 
ವಿಕ್ರಮ ವಿಸಾಜಿ 

ಬಿ. ಪೀರ್‌ ಬಾಷ 

ಡಾ. ಸರಜೂ ಕಾಟರ್‌ 

ಫ್ರೊ ಅಲ್ಲಮಪ್ರಭು ಬೆಟ್ಟದೂರು 
ಸತೀಶ್‌ ಕುಲಕರ್ಣಿ 
ದಸ್ನಗೀರ್‌ಸಾಬ್‌ ದಿನ್ನಿ 

ಡಾ: ಬಸರಾಜ ಸಾದರ 
ಜಿ.ಕೆ. ರವೀಂದಕುಮಾರ್‌ 
ಡಾ. ಸರಜೂ ಕಾಟ್ಕರ್‌ 
ಶಂಕರ ಪಾಟೀಲ 

ಚೆನ್ನವೀರ ಕಣವಿ 
ಎಚ್‌.ಎಸ್‌. ಶಿವಪ್ರಕಾಶ್‌ 


. ಬಾಂಬ್‌ ವಿರೋಧಿ ಪಾಕಿಸ್ತಾನಿ ಕವಿತೆಗಳು 
. ಈ ಮಣ್ಣು ಅಪ್ಪಿಕೊಳ್ಳುವ ಮುನ 
, ಮಗು ನುಲಗಿದೆ ಎದೆಯ ಮೇಲೆ 
ಸ ಚಿತ್ತಾರ 

.. ಬಾಗಿಲಾಚೆಯ ಮೌನ 

. ಕಂಪನಿ ಸವಾಲ್‌ 

. ನೂರು ಗೋರಿಯ ದೀಪ 

. ಉರಿವ ಒಲೆಗಳ ಮುಂದೆ 

. ಗಾಂಧೀ ಟು ಗೋದ್ರಾ 

. ದರುಶನ 

. ಲೋಹದ ಕಣ್ಣು 

. ಪುಟಾಣಿ ಕೆಂಪು ಶೂ 

] ಕಡಲಿಗೆಷ್ಟೊಂದು ಬಾಗಿಲು 

. ರಜಿಯಾ ಅವರ ಕವಿತೆಗಳು 


ವರನಂದಿ ಪ್ರತಿಮೆ 


. ಬಯಲ ಬಾನಿನಲಿ 


ಸತೀಶ್‌ ಸಮಗ್ರ ಕವಿತೆಗಳು 
ಇಂತಿ ನದಿ 


ಕಾದಂಬರಿ 


*61. 
ಕ್ಟ 
*63, 
*64. 
*65. 
*66. 
ke 
. ರಂಗನೋ ಮೆಲೆ ಮಂಗನೋ! 
, ಕೆರೂರುನಾಮಾ 

. ಅತಂತ್ರ 

. ಜನ್ನತ್‌ ಮೊಹಲ್ಲಾ 


ಮಾಂಡೋವಿ 
ಶಾಮಣ 

ಣ 
ಗಾಂಧಿ ಬಂದ 
ಬದುಕು 
ಹುತ್ತ 
ಲೋಟಸ್‌ ಪಾಂಡ್‌ 
ಚಾಕ್ರಿ ನಿಂಬಜ್ಜ 


ಬಿಡುಗಡೆ 


ಲ ಕರ್ಫ್ಯೂ 


ಪ್ರವಾಸ ಕಥನ 


ನನ್ನೊಳಗಿನ ಹಾಡು ಕ್ಯೂಬಾ 


. ಪಂಚಮುಖಿ ಪಂಜಾಬ್‌ 

. ನಾ ಕಂಡ ಬ್ರರಿುಲ್‌ 

. ಥೇಮ್ಸ್‌ದಿಂದ ಟೈಬರ್‌ವರೆಗೆ 
ಆಗ್ನೇಮದಂಗಳಲಲ್ಲಿ 

. ಕುಲು ಕಣಿವೆಯಲ್ಲಿ 


ಗಾಂಧಿ-ಕೃಷ್ಣರ ನಾಡಿನಲ್ಲಿ 


. ಮರಳುಗಾಡಿನ ಬೆಡಗು 


ಅಪೂರ್ವ ಪೂರ್ವ 


ವೈಚಾರಿಕ ಮತ್ತು ಇತರೆ 


83, 
*84, 
*85, 


ಲೋಹಿಯಾ 
ಸರಳಸಿದ್ದರಾಮ ಚರಿತೆ 
ಶ್ರೀ ಮಧುರಚೆನ್ನರ ಸ್ಮೃತಿಗಳು 


ಡಾ. ಸರಜೂ ಕಾಟ್ಕರ್‌ 
ಗವಿಸಿದ್ದ ಎನ್‌. ಬಳ್ಳಾರಿ 
ಎಂ.ಡಿ. ಒಕ್ಕುಂದ 

ಡಾ. ಸಬಿಹಾ ಭೂಮಿಗೌಡ 
ರೂಪ ಹಾಸನ 

ಸತೀಶ ಕುಲಕರ್ಣಿ 

ಡಾ. ವಿನಯಾ 

ಆರ್‌. ನಿರ್ಮಲ 

ಡಾ. ಸರಜೂ ಕಾಟ್ಟರ್‌ 
ಸವಿತಾ ನಾಗಭೂಷಣ 
ಡಾ. ಎಚ್‌.ಎಲ್‌. ಪುಷ್ಪ 
ಛಾಯಾ ಭಗವತಿ 

ರೂಪ ಹಾಸನ 

ಡಿ.ಬಿ. ರಜಿಯಾ 

ಜ್ಯೋತಿ ಗುರುಪ್ರಸಾದ್‌ 
ಅನು: ಡಾ. ಪಂಚಾಕ್ಷರಿ ಹಿರೇಮಠ 
ಸತೀಶ್‌ ಕುಲಕರ್ಣಿ 
ವಿಜಯಕಾಂತ ಪಾಟೀಲ 


ರವಿ ಬೆಳಗೆರೆ 

ಕುಂ. ವೀರಭದ್ರಪ 
ಎಚ್‌. ನಾಗವೇ 

ಗೀತಾ ನಾಗಭೂಷಣ 
ಬಾಳಾಸಾಹೇಬ ಲೋಕಾಪುರ 
ತಾರಾಭಟ್‌ 
ಬ್ರಹ್ಮದೇವ್‌ ಹದಳಗಿ 
ಮುಹಮ್ಮದ್‌ ಕುಳಾಯಿ 
ಚಂದ್ರಕಾಂತ ಕುಸನೂರ 
ಗುರುರಾಜ ಮಾರ್ಪಳ್ಳಿ 
ಅಬ್ಬಾಸ್‌ ಮೇಲಿನಮನಿ 
ಅನು: ಕೆ.ಕೆ. ನಾಯರ್‌ 


350 


ಅನು: ಹಸನ್‌ ನಯೀಂ ಸುರಕೋಡ 50 


ಜಿ.ಎನ್‌. ಮೋಹನ್‌ 
ಜಿ.ಪಿ. ಬಸವರಾಜು 

ಡಾ. ಸಿ. ನಾಗಭೂಷಣ 
ವೆಂಕಟೇಶ ಮಾಚಕನೂರ 
ವೆಂಕಟೇಶ ಮಾಚಕನೂರ 
ಜಿ.ಪಿ. ಬಸವರಾಜು 
ವೆಂಕಟೇಶ ಮಾಚಕನೂರ 
ವೆಂಕಟೇಶ ಮಾಚಕನೂರ 
ವೆಂಕಟೇಶ ಮಾಚಕನೂರ 


ಹಸನ್‌ನಯೀಂ ಸುರಕೋಡ 
ಡಾ. ಎಲ್‌. ಬಸವರಾಜು 
ಡಾ. ಸಿಂಪಿ ಲಿಂಗಣ್ಣ 


60 
60 
60 
50 
60 
60 
75 
75 
100 


120 
60 
60 


*86. 

87. 
*88. 
*89. 
*90. 
*92. 
*93, 
*94. 
*95, 
*96. 


*97. 


*98. 
*99, 


*100. 
*101. ಎ 
102. 
*103. 
*104. 
*105. 
*106. 
*107. 
*108. 

109. 
*110. 
*111. 
*112. 
*113. 
*114, 
*[15. 
*116. 

117. 
*118. 
*119. 
*120. 

121. 
122. 
"133 
*124,. 

125. 
*126. 
*127. 

128. 
*129. 
130. 
*131. 
*132. 


ಅಣುವೆಂಬ ಸದ್ದಿಲ್ಲದ ಸಾವ ಕುರಿತು 
ನಿರ್‌ಬೀಜೀಕರಣದ ವಿರಾಟ್‌ ಸ್ವರೂಪ 
ಬುದ್ಧ ಚರಿತೆ 
ಸೌಂದರನಂದ 
ನೀರದೀವಿಗೆ 
ನಮ್ಮ ಬಡತನ ಸಂವಿಧಾನಕ್ಕೊಂದು ಕಳಂಕ 
ಅಲ್ಲಮನ ವಚನ ಚಂದ್ರಿಕೆ 
ಸೂಳೆ ಸಂಕವ್ವೆ (ನಾಟಕ) 
ಚಾತುರ್ವಣ" ಧರ್ಮದರ್ಶನ 
ನಾ ನಿಮ್ಮೊಳಗು 
ಬಗೆ 
ಪೂಸಿ 
ಸ್‌. ನಿಜಲಿಂಗಪ್ಪ : : ಒಂದು ಅಧ್ಯಯನ 
ಬಸವಪ್ಪಜ್ಞಿ 
ಹುತಾತ್ಮ ಭಗತ್‌ಸಿಂಗ್‌ 
ಗುಣಗೌರವ 
ಜೀವನಸಂಧಾ 
ಬಳ್ಳಾರಿ ಜಿಲ್ಲಯ ಸಾಂಸ್ಕೃತಿಕ ಇತಿಹಾಸ 
ನೊಂದವರ ನೋವು 
ಸಾಕ್ಷಿ 
ಸಲ್ಲಲಿತ ಸನ್ಮಾರ್ಗ 
ಪ್ರೇಮಲೋಕದ ಮಾಯಾವಿ 
ಶರಣ ಬಂಡಾಯ 
ಜಯಪ್ರಕಾಶ್‌ ನಾರಾಯಣ 
ಬೆಳಗಿನ ಬೆರಗು 
ರಸೀದಿ ತಿಕೀಟು 
ನಡುಹಗಲಿನಲ್ಲಿ ಕಂದೀಲುಗಳು 
ಕುವೆಂಪು-ಒಂದು ಪುನರನ್ವೇಷಣೆ 
ಬಸವಣ್ಣನವರ ದೇವರು 


ಹಿಂದೂ "ಮಂದಿರಗಳು ಹಾಗೂ ಔರಂಗಜೇಬರ ಆದೇಶಗಳು 


ನಮೊಡನೆ ನಮ್ಮನುಡಿ 

ಅನೇ 

ಖರೇ ಖರೇ ಸಂಗ್ಯಾ-ಬಾಳ್ಯಾ 
ಶಿವಾಜಿ ಮೂಲ ಕನ್ನ ಡ ನೆಲ 


ಅಯೋಧ್ಯೆ-ವಿನಾಶಕಾರಿ ವೋಟ್‌ ಬ್ಯಾಂಕ್‌ ರಾಜಕೀಯ 


ಮನೆಯೊಡೆಯನಿದ್ದಾನೋ 
ಲಿಂಗವ ಪೂಜಿಸಿ ಫಲವೇನಯ್ಯಾ? 
ಅರಿವಿನ ನಡೆ 
ಬದುಕಿಗಾಗಿ ಶಿಕ್ಷಣ 
ಕರ್ನಾಟಕ ಏಕೀಕರಣ 
ಮರಳಿ ಬರಲಿದೆ ಸಮಾಜವಾದ 
ಬಸವ ಧರ್ಮದ ವಿಶ್ವ ಸಂದೇಶ 
ರೈತಭಾರತ : ಅವಸಾನದ ಅಂಚಿನಲ್ಲಿ 
ಲ ಗಣರಾಜ್ಯ - ಈ ಕರ್ನಾಟಕ 


ವಿ. ಚಂದ್ರಶೇಖರ ನಂಗಲಿ 
ರಂಜಾನ್‌ ದರ್ಗಾ 
ಮೊಗಳ್ಳಿ ಗಣೇಶ 

ಎನ್‌. ಜಗದೀಶ ಕೊಪ 
ವಿ. ಚಂದ್ರಶೇಖರ ನಂಗೆಲಿ 
ಡಾ. ಎಲ್‌. ಬಸವರಾಜು 
ಡಾ. ಎಲ್‌. ಬಸವರಾಜು 


ಡಾ. ಕೆ.ವೈ. ನಾರಾಯಣಸ್ವಾಮಿ 


ಜಸ್ಸೀರ್‌ ಸಿ೦ಗ್‌ 

ಡಾ. ಎಲ್‌. ಬಸವರಾಜು 
ಮುದೇನೂರ ಸಂಗಣ್ಣ 
ಕುಮಾರ ಕಕ್ಕಯ್ಯ ಪೋಳ 


ಪ್ರೊ ವಿ. ಚರಿದ್ರಕೇಖರ ನಂಗಲಿ 


ಡಾ. ಸಬಿಹಾ ಭೂಮಿಗೌಡ 


ಜಿ.ಎಸ್‌.ಎಸ್‌. ಅಭಿನಂದನ ಗ್ರಂಥ 


ಕೋ. ಚೆನ್ನಬಸಪ್ಪ ಪ್ಪ 
ರಂಜಾನ್‌ ಓಗಾನ 
ಜಿ.ಪಿ. ಬಸವರಾಜು 
ಜಿ.ಎಚ್‌. ನಾಯಕ 
ಡಾ. ಕೃಷ್ಣಮೂರ್ತಿ ಕಿತ್ತೂರ 
ಡು ಡಂ 
ಮೂಡ್ನಾಕೂಡು ಚಿನ್ನಸ್ವಾಮಿ 
ಡಾ. ಸರಜೂ ಕಾಟರ್‌ 
ಚೆನ್ನ ಬಸವಪ್ಪ ಬೆಟ್ಟದೂರು 
ಹಸನ್‌ ನಯೀಂ ಸುರಕೋಡ 
ಡಾ. ಸರಜೂ ಕಾಟ್ಕರ್‌ 
ಡಿ.ಎಸ್‌. ನಾಗಭೂಷಣ 
ಜಿ.ಎನ್‌. ಮಲ್ಲಿಕಾರ್ಜುನ 
ಹಸನ್‌ನಯೀಂ ಸುರಕೋಡ 
ಡಾ. ರಾಜೇಂದ್ರ ಚೆನ್ನಿ 
ಡಿ.ಎಸ್‌. ನಾಗಭೂಷಣ 
ರಂಜಾನ್‌ ದರ್ಗಾ 
ಹಸನ್‌ ನಯೀಂ ಸುರಕೋಡ 
ಡಾ. ಕೆ.ವಿ. ನಾರಾಯಣ 
ಡಿ.ಎಸ್‌. ನಾಗಭೂಷಣ 
ಡಾ. ಎಂ.ಎಂ. ಕಲಬುರ್ಗಿ 
ಡಾ. ಸರಜೂ ಕಾಟ್ಟರ್‌ 
ಸುತ್ತ ನಯೀಂ ಸುಯೋಡ 
ಸ್‌.ಜಿ. ಮೈಸೂರು ಮಠ 
Cs ದರ್ಗ 
ಡಾ. ಕವಿತಾ ರೈ 
ಅರವಿಂದ ಚೊಕ್ಕಾಡಿ 
ಕೋ ಚೆನ್ನಬಸಪ್ಪ 
ಡಿ.ಎಸ್‌. ಸಾಗಬೊಷಣ 
ರಂಜಾನ್‌ ದರ್ಗಾ 
ಡಿ.ಎಸ್‌. ನಾಗಭೂಷಣ 
ಡಿ.ಎಸ್‌. ನಾಗಭೂಷಣ 


*133. 
*134, 
“38 
*136. 
*137. 
*138, 
*139, 
*140. 
*141, 
*142, 
*143, 
144, 
*145, 
146. 
*147. 

148. 
*149. 
150. 


151. 
192; 
153. 
154, 
೫1೨ 
156. 
157. 
158. 
159. 
160. 
161, 
162, 
163, 
164, 
169, 
166, 
167, 
168, 
169, 
170. 
171. 
172. 
173. 
174. 
175. 
176. 
177. 
178, 


* ಪ್ರತಿಗಳು ಮುಗಿದಿವೆ. 


ಪಡುವಣದ ಕಡಲು 

ಇಸ್ಲಾಂ : ಹುಟ್ಟು ಮತು ವಿಕಾಸ 
ವಸಿಷ್ಠರು ಮತ್ತಿ ವಾಶ್ಚೇಕಿಯರು 
a ಗಲಭನೆ ಹಾಗಿ ಭಾರತದ ಫೊಲೀಸರು 
ರಂಗಕೋಗಿಲೆ ಜುಬೇದಾಬಾಯಿ 
ಪ್ರತಿಚಿಂತನೆ 

ಇಲ್ಲದ ತೀರದಲ್ಲಿ 

ಕರ್ಪೂರಿ ಠಾಕೂರ್‌ ಹಾಗೂ ಸಮಾಜವಾದ 
ಮೂರನೆಯ ಇರವು 

ರಾಜಕೀಯದ ಮಧ್ಯೆ ಬಿಡುವು 

ಕೌದಿ ಕಂಬಳಿ 

ನಾನು ಪಾಟೀಲ ಪುಟ್ಟಪ್ಪ (ಭಾಗ 1) 
ಬೆಳಗು (ನಾಟಕ) 

ಎರಡು ಕಿರು ನಾಟಕಗಳು 

ಹೊಸ ದಿಕು 

ನೀಲಗಂಗಯ್ಯ ಪೂಜಾರ್‌ 

ಲೋಹಿಯಾ :  ವ್ಯಕ್ತಿ-ವಿಚಾರ-ವಿಮರ್ಶೆ 
ನೆನಪುಗಳು : ಚಂಪಾ ಲಿವಯೆ 


ಆತ್ಮಕಥೆ : ಮಧುಲಿಮಯೆ 
ಭಾರತದಲ್ಲಿ ಕೋಮುದ್ವೇಷ 
ನಡೆ ನುಡಿ ಸಿದ್ದಾಂತ 
ಒಲವು ನಮ್ಮ ಬದುಕು 
ಸತ್ಯದ ಹುಡೆಕಾಟ 


ಹೂ ಮನಸಿನ ಹೋರಾಟಗಾರ ಹಾಗೂ ಇತರ ಲೇಖನಗಳು 


ಅರ್ಥನೀತಿ 

ಇವರು ನಮವರು 

ಸೌಹಾರ್ದ ಸೌರಭ 

ಇವರು ನಮ್ಮ ಜನರು 

ಕೆಂಡಸಂಪಿಗೆ ನೆನಪು 

ಜೋಳ ಜೋಳೇಶರ 

ಅಮೂರ್ತತೆ ಮತ್ತು ಇತರ ಲೇಖನಗಳು 


ಇಸ್ಲಾಮೀ ಜಗತ್ತು ಮತ್ತು ಮುಸ್ಲಿಮರ ಸ ಸಮಸ್ಯೆಗಳು 


ಗೊಂದಲಿಗ್ಯಾ 

ಜಯದೇವಿತಾಯಿ ಲಿಗಾಡೆ 
ಮಹಾಕ್ರಾಂತಿ (ನಾಟಕ) 

ಜಾತಿ ವೃವಸ್ಥೆಗೆ ಸವಾಲಾದ ಶರಣರು 
ಸೇನೆ ಇಲ್ಲದ' ಕದನ 

ನಾನು ಪಾಟೀಲ ಪುಟ್ಟಪ್ಪ (ಭಾಗ 2) 
ಗಾಂಧಿಯೊಂದಿಗೆ ಒಬ್ಬ ನಾಸ್ತಿಕ 
ಅರ್ಧ ಕಥಾನಕ 

ನನ್ನ ಬದುಕು 

ರೂಪಗಳನು ದಾಟಿ 

ಕರುಣೆಯ ಕಂದ 

ಗಾಂಧಿಗೆ ಸಾವಿಲ್ಲ 

ಶರಣರ ಸಮಗ್ರ ' ಕಾಂತಿ 

ನೆಲ್ಲನ್‌ ಮಂಡೇಲಾ 


ಸುನಂದಾ ಪ್ರಕಾಶ ಕಡಮೆ 45 
ಅನು: ಹಸನ್‌ ನಯೀಂ ಸುರಕೋಡ 125 


ಡಿ.ಎಸ್‌. ನಾಗಭೂಷಣ 150 
ಅನು: ಹಸನ್‌ ನಯೀಂ ಸುರಕೋಡ 60 
ವೀಣಾ ಕುಲಕರ್ಣಿ 45 
ಹಸನ್‌ ನಯೀಂ ಸುರಕೋಡ 150 
ಅರವಿಂದ ಚೊಕ್ಕಾಡಿ 60 
ಅನು: ಹಸನ್‌ ನಯೀಂ ಸುರಕೋಡ 10 
ಅರವಿಂದ ಚೊಕ್ಕಾಡಿ 40 
ಎಂ.ಪಿ. ಪ್ರಕಾಶ್‌ * 100 
ವೆಂಕಟೇಶ ಮಾಚಕನೂರ 50 


ನಿರೂಪಣೆ: ಡಾ. ಸರಜೂ ಕಾಟ್ಕರ್‌ 250 
ಡಾ. ಬಸವಪ್ರಭು ಪಾಟೀಲ ಬೆಟ್ಟದೂರು 40 


ಎಸ್‌. ಮಾಲತಿ 25 
ಎಸ್‌. ಮಾಲತಿ 75 
ಬಿ. ಪೀರ್‌ಬಾಷ 60 
ಸಂ. ಡಿ.ಎಸ್‌. ನಾಗಭೂಷಣ 150 
ಅನು: ಡಾ. ಸರಜೂ ಕ 

ಫ್ರೊ ಎ.ಬಿ. ಘಾಟಗೆ 60 
ಅನು: ಡಾ. ಸರಜೂ ಸೂ 180 
ಡಾ. ಕೋ. ಚೆನ್ನಬಸಪ್ಪ 100 
ರಂಜಾನ್‌ ದರ್ಗಾ 25 
ಸುದೇಶ ದೊಡ್ಡಪಾಳ್ಯ 50 
ನಿರೂಪಣೆ : ಎಂಕೆ: ವಿರೂಪಾಕ್ಷಪ್ಪ 180 
ಸವಿತಾ ನಾಗಭೂಷಣ 125 
ಡಾ. ಹ. ಸೋಮಶೇಖರ 75 
ನಾಡೋಜ ಡಾ. ಪಾಟೀಲ ಪುಟ್ಟಪ್ರ 60 
ರಂಜಾನ್‌ ದರ್ಗಾ 50 
ನಾಡೋಜ ಡಾ. ಪಾಟೀಲ ಪುಟ್ಟಪ್ಪ 60 
ಹೇಮಾ ವೆಂಕಟ್‌ 50 
ವೆಂಕಟೇಶ ಮಾಚಕನೂರ 75 
ಬಿ.ಸಿ. ದೇಸಾಯಿ 75 
ಅನು: ಹಸನ್‌ ನಯೀಂ ಸುರಕೋಡ 75 
ಎ.ಎಂ. ಮದರಿ 150 
ಡಾ. ರಾಮಕೃಷ್ಣ ಮರಾಠೆ 45 
ಡಾ. ಜಿ.ಎನ್‌. ಮಲ್ಲಿಕಾರ್ಜುನಪ್ಪ 50 
ರಂಜಾನ್‌ ದರ್ಗಾ 30 
ರಂಗನಾಥ ಕಂಟನಕುಂಟೆ 50 


ನಿರೂಪಣೆ: ಡಾ. ಸರಜೂ ಕಾಟರ್‌ 
ಅನು: ವೆಂಕಟೇಶ ಮಾಚಕನೂ 30 


ಅನುಪಮಾ ಪ್ರಸಾದ್‌ 75 
ಎ.ಎಸ್‌, ಹಿಪ್ಪರಗಿ 30 
ಡಾ. ಬಸವರಾಜ ಸಾದರ 75 
ಮುದೇನೂರ ಸಂಗಣ್ಣ 60 
ಅನು: ಹಸನ್‌ ನಯೀಂ ಸುರಕೋಡ 50 
ರಂಜಾನ್‌ ದರ್ಗಾ 90 
ರಂಜಾನ್‌ ದರ್ಗಾ 60 


ಪುಸ್ತಕ ಸಂಸ್ಕೃತಿಯ ಪ್ರತೀಕ 


ನೆಲ್ಸನ್‌ ಮಂಡೇಲಾ 
ಭೂಮಂಡಲದ ತುಂಬೆಲ್ಲಾ ವರ್ತಮಾನ ಅತನ ಸ್ಥಾನ. 


ಹಜ್ಜದೆ ಹರ್ಷೋದ್ದಾರ ತಣ್ಲೀನನಾಗಿದ್ದಾನೆ ಎಡದ್ಯೆಂಖಂದ 
ನೆಲ್ಸನ್‌ ಮಂಡೇಲಾ... ತೆರೆಯುವಲ್ಲಿ ಭವಿಷ್ಯದ ಬಾಳಲು. 
ಅತ ಮುಗುಚ್ಛಗುತ್ತಾನೆ ಶತಮಾನದ ಆಚಲಂದ 
ಮನುಷ್ಯರ ಮೇಅನ ತು೦ಜದ ಹೋಪ ಅದುಮಿ 
ಅಪಾರ ಪ್ರಿಂತಿಂ೦ದ. ಅತ ಮಾತನಾಡುವಾಗ- 
ಜನಸಾರರದಲ್ಲ ಆದ ಹಿವುಡರು ಹೇಚಬಲ್ಲರು 
ಹುಟ್ಟುವುದು ಹೋರಾಟದ ಹುರುಡರು ನೋಡಬಲ್ಲರು 
ಚಂಡಮಾರುತ. ಹುಂಟರು ನಡೆಯಬಲ್ಲರು. 
ಹಣ್ಣಲ್ಲ ಚಂದ್ರಲದ್ದರೂ ಅತ ಹೇಚುವುಲಿಷ್ಣೇ; 

ಹೊರ ಹೊಮ್ಮುತ್ತಿವೆ ಕಪ್ಪು-ಜಆ ಚರ್ಮದಆ ಒಟಣೆ 
ಪ್ರಖರ ಹಿರಣದಟು. ಮನುಷ್ಯ ಒಬ್ಬನೇ. 


ವಿಜಯದ ಕೈ ಜಸುವಾದ ಎಲ್ಲ ಅಸಮಾನತೆಗಟ 
ಹಾರುತ್ತದೆ ಸ್ವಾತಂತ್ರ್ಯದ ಹಕ್ತಿ  ಬೂಲಂಖಂದ ಹುಟ್ಟುವನು 
ಭೂಮಂಡಲದ ತುಂಐ. ನಿಜ ಮನುಷ್ಯ. 


ಆಟುವ ಜಆಯರು ಬೆಚ್ಚುವ 
ಅತನ ವಾದದಲ್ಲ ಕಪ್ಚಿಲ್ಲ; 
ದ್ವೇಷಕ್ಷೆ ಮಾತ್ರ ವಿರೋಧ. 


8773S 


“ರಂಜಾನ್‌ ದರಾ 
lt | | 


ಲೋಹಿಯಾ ಪ್ರಕಾಶನ, ಬಚ್ಚಾರಿ ಇಗ 8೬871731566 
₹060 ISBN: 978-81-87731-56-6 


ISBN 8 


